ಬಿ. ಜಿ. ಎಲ್‌. ಸ್ವಾಮಿ 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು 


ಕೆಂದಳಿರನ್ನೂ ಗುತ್ತಿಹೂವನ್ನೂ ತಳೆದ ಮಾವಿನಮರವೇ ಒಂದು ಕನ್ನಡ ಕಾವ್ಯವಾಯಿತು. ಕವಿತಾ 
ಗುಣಾರ್ಣವಾಗೆ. ಕಾವ್ಕಾರಣ್ಯದಲ್ಲಿ ಎಷ್ಟೋ ಬಗೆಯ ಸಸ್ಯಗಳು ಬೆಳೆಯುತ್ತವೆ, ಆದರೆ ರಸಿಕರಾದ 
ದುಂಬಿಗಳೂ ಕೋಗಿಲೆಗಳೂ ಆರಿಸಿಕೊಂಡು ಬಂದು ಮುತ್ತುವುದು ಈ ಒಂದು ಮರವನ್ನೇ. “ಮುತ್ತುಂ 
ಮೆಬಿಸುಂ ಕೋದಂತೆ” ಇರದೆ, ದೇಸಿಯೂ ಮಾರ್ಗವೂ (ಕೆಂದಳಿರೂ ಹೂಕೊತ್ತೂ ಅಥವಾ ಹೂ 
ಕೊತ್ತೂ ಕೆಂದಳಿರೂ) ಒಂದರೊಡನೊಂದು ಹುದುವಾಗಿ ಕಲೆತು ಅನುವಾದ ಬುಧವೇ ಒಳ್ಳೆಯ 
ಕಾವ್ಯದ ಲಕ್ಷ್ಮಣ ಎಂಬ ಧ್ವನಿಯನ್ನು ಇಂಥ ಮಾವಿನ ಮರದ ಬಿತ್ತರಿಸಿದ್ದಾನೆ. ಪಪ (ವಿ.ವಿ. ೧-೮. 
ಗಿಡಮರಹೂಬಳ್ಳಿಗಳಲ್ಲಿ ಕವಿತೆಯನ್ನು ಕಂಡ ಅಪೂರ್ವ ಕನ್ನಡ ಕವಿ ಪಂಪ. ಚಾರಿತ್ರಿಕತೆಯೊಂದರಿಂದ 
ಮಾತ್ರ 'ಆದಿ'ಯಾದ ಕವಿಯಲ್ಲ ಪಂಪ; ಬಗೆ ಬಗೆಯ ಸೌಂದರ್ಯಾನುಭವಗಳನ್ನು ಸಹಜತೆಯಿಂದ 
ಛಂದಸ್ಸಿನಲ್ಲಿ ಕರುಣಿಸಿದ ಆದಿಕವಿ, ವರಕವಿ ಪಂಪ. 

ಆದರೆ ಪಂಪನಿಗೆ ಅಡ್ಡಲಾಗಿ ಬಿದ್ದಿರುವ. ಕಾವ್ವನಿರ್ಬಂಧವೊಂದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳ. 
ಬೇಕು. ವಂಪನ ಕಾಲಕ್ಕೆ ಮೊದಲೇ ಕವಿರಾಜಮಾರ್ಗವು ಕಾವ್ಯಮೀಮಾಂಸೆಯನ್ನು 'ಶರಿತಿದೆಯಲ್ಲವ? 
ಎಂದರೆ ತನ್ನಡ ಕಾವ್ಯಕ್ಕಸ್ಥಿಂದು ಲಕ್ಷಣಗ್ರಂಥ ಒದಗಿ ಬದು ಕಾವ್ಯಮರ್ಯಾದೆಯೆಂಬ ಸಯ ಸ್ಥಾಪಿತ 
ವಾಗಿತ್ತು. ಪಂಪನು ಕವರಾಜಮಾರ್ಥದಲ್ಲಿ ಎಷ್ಟು ದೂರ ನಡೆದಿದ್ದಾನೆ ಎಂಬ ತುಲಸೈ,ಇನ್ನೂ ನಡೆಯ. 
ಬೇಕಾಗಿದಯಾದರೂ ಆ ಗ್ರಂಥದ ವಸ್ತು ಇವಾಗೆ ಪರಿಚಯವಾಗಿತ್ತು ಎಂದು ನೇಬಬಹುದಾಗಿದೆ. 
ಸಂಸ್ಕೃತ ಕಾವ್ಶ ಪರಂಪರೆಯೂ ಅವಾಗೆ ತಿಳಿದಿತ್ತು. ಹೀಗಾಗಿ ಕಾವ್ಯಮರ್ಯಾದೆಯೆಂಬೊಂದು 
ಸಂಪ್ರದಾಯ ಮೊಪನೆ ಜಿನು ಹತ್ತಿ ಕುಳಿತಿತ್ತು. ಅಂಥ ಸುಪ್ರದಾಯಗಳನ್ನು ಪಾಲಿಸುವ ಸಂದರ್ಭಗಳಲ್ಲಿ 
ಪಂಪನು ಕವಿಯ ರಾಜಮಾರ್ಗವನ್ನು ತೊರೆದು ಕವಿಸಾಮಾನ್ಯನು ನಡೆಯುವ ರಸ್ತೆಯನ್ನು ಹೊಕ್ಳಿದ್ದಾನೆ. 

“ಹುಧಾಶೋಕ ಕದಂಬ ಲುಂಗ ಲವಲೀ ಭೂಜಾರ್ಜುನಾನೋಕಹ ಪ್ರಕರಂ ಪುಷ್ಟಿತ ಹೇಮ 
ಪಂಕಜ......”(ವಿ.ವಿ. ೫-೮೦) ಇದು ಖಾಂಡವವನದಲ್ಲಿ ಬೆಳೆಯುತ್ತಿದ್ದ ಗಿಡಮರಗಳ ಪಟ್ಟಿ. 
ಖಾಂಡವವನ ಒಂದು ಕಲ್ಪಿತ ಪ್ರದೇಶವೆಂದೇ ಇಟ್ಟುಕೊಳ್ಳೋಣ. ಅಲ್ಲಿ ನಿಜವಾಗಿಯೂ-ಎಂದರೆ 
ಸಸ್ಯಶಾಸ್ತ್ರ ದೃಷ್ಟಿಯಿಂದ- ಗಿಡಮರಗಳೆಲ್ಲ ಬೆಳೆಯುತ್ತಿದ್ದವೆ ಎಂಬ ಪ್ರಶ್ನೆ ಏಳುತ್ತದೆ. ಈ ಸಸ್ಯ 
ಗಳನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಬಹುದು: 

ಗುಂಪು. ಗುಂಪು೨ ಗುಂಪುಡ೩ಿ' ಗುಂಪುಳಿ 


ಕದಂಬ. ಲವಲೀ ಕಕುಛ ಭೂಜ. 
'ಅಶೋಕ ಲುಂಗ ಅರ್ಜುನ 
ಹೇೆಮಪಂಕಜ: 


ಮೊದಲನೆ ಗುಂಡಿನ ಸ್ವಾಭಾವಿಕ ನಿವಾಸ ಸರಾಸರಿ ೧೫೦ ಅಂಗುಲಕ್ಕೆ ಮೀರಿದ ಮಳೆಯನು 
ಕೊಂಡ ಪ್ರದೇಶ; ಎರಡನೆ ಗುಂಪು ಸರಾಸರಿ ೧೦೦ ಅಂಗುಲ ಮಳೆ. ಬೀಳುವ ಪ್ರದೇಶದಲ್ಲಿ ಮಾತ್ರ 


೮ ಪ್ರಬುದ್ಧ ಕರ್ಣಾಟಕ 


ಸಾಧಾರಣವಾಗಿ ಬೆಳೆಯುತ್ತದೆ; ೮೦ ಅಂಗುತಕ್ಕೆ ಹೆಚ್ಚಾಗಿ ೧೦೦ ಅಂಗುಲಕ್ಕೆ ಕಡಿಮೆಯಾಗಿ ಮಳೆ 
ಬೀಳುವ ಪ್ರದೇಶಗಳಲ್ಲಿ ಮೂರನೆ ಗುಂಪಿನ ಗಿಡಗಳು ಬೆಳೆಯುತ್ತವೆ; ನಾಲ್ಕನೆ ಗುಂಪಿನ ತೌರು ಹಿಮಾಲಯ 
ಪರ್ವತದಲ್ಲಿ, ಐದಾರು ಸಾವಿರ ಅಡಿ ಎತ್ತರದಲ್ಲಿ. ಮಿಕ್ಕ ಮೂರು ಗುಂಪುಗಳ ಹರವು ೩೦೦೦ ಅಡಿ. 
ಮಟ್ಟಕ್ಕಿಂತಲೂ ಕೆಳಗಿರುವ ಪ್ರದೇಶಗಳಲ್ಲಿ. “ಸರೆಳ ತಮಾಳ ತಾಳ ಹರೆಚಂದನ ನಂದನ ಭೂಜ. 
(ಎ.ವಿ. ೫-೫೨), ಇವು ಕಾವ್ಯಧರ್ಮಕ್ಕನುಸಾರವಾಗಿ ಯಮುನಾ ತೀರದ ಗಿಡಮರಗಳು. ಸರಳವೂ 
ತಮಾಳವೂ ಒಂದೇ ಪ್ರದೇಶದಲ್ಲಿ ಬೆಳೆಂ 


ತಮಾಳಳತಾ,.....” (ವಿ. ೫-೮), ವರ್ಣನೆಯೆಂಬ ಸಂಪ್ರದಾಯಕ್ಕೆ ಮರ್ಯಾದೆ ಸಲ್ಲಿಸುವುದಕ್ಕಾಗಿ. 
ಪುಷನು ಬೇರೆ ಬೇರೆ ಪ್ರದೇಶಗಳ ಗಿಡಮರಗಳನ್ನು ಒಂದೇ ತಾವಿಲ್ಲ ಕುಪ್ಪೆ ಹಾಕಿದ್ದಾನೆ. 

ಇಂಥ ಸಂದರ್ಭಗಳು ಕೆಲವನ್ನು ಬಿಟ್ಟರೆ ಪಂಪನ ನೈಜ ಕವಿಶಾಸ್ಟೂತ್ತ್‌ “ಭೃಂಗದ ಬೆನ್ನೇರಿ” ಸ್ವೇಚ್ಛೆ 
ಯಾಗಿ ವಿಶಾಲತೆಯಲ್ಲಿ ಹರಡಿದೆ. ಈ.ಸವಾರಿಯ ರೆನೀಂಕಾರ ತರಂಗಗಳ ಸ್ಪರ್ಶದಿಂದ ಗಿಡಮರಗಳಲ್ಲಿ 
ಚೆಲುವಾದ ಚಿಗುಕೊಡೆದಿದೆ, ಕೋಮಲವಾದ ಹೂ ಬಿರದಿದೆ, ಇನಿದಾದ ಹಣ್ಣು ತೊಂಗಿದೆ. 


ತ ಆ ಕ 


ಹಿಂದೊಂದು ಹೂವಿನ ಪ್ರತ್ಯೇಕವಾದ ಚೆಲುವಿಗೂ ಪರಿಮಳಕ್ಕೂ ಒಂದೇ ಪ್ರಕಾರದಲ್ಲಿ 
ಸೋತಿದ್ದಾನೆ. ಪಂಪ, ಅವನಿಗೆ ಬಹುಪ್ರಿಯವಾದ ಹೂಗಳ ಕೊಂಡಾಟಕ್ಕಾಗಿಯೇ ಬಿಡಿ ಪದ್ಮಗಳನ್ನು 


ಜಾದಿಹೂವಿನ ಬಾಳುವೆ ಅರೆಗಳಿಗೆಯಲ್ಲಿ ಮುಗಿದು. ಹೊಗುತ್ತದೆ. ಆರೂ, ಆದಕ್ಕೆ ವಿಪರೇತ 
ಅಹಂಕಾರ; ಮಲ್ಲಿಗೆಯ ಬೆಡಗೂ ಹಾಗೆಯೇ ಕ್ಷಣಿಕ; ಸಿಂದುರ ಹಾಗಲ್ಲ, ಅದರದು ಮುಗಿಯದ ತನಿಗಂಪು. 
ಸೊಡರ ಪಕ್ಕದಲಿ ಜಾಜಿ ಕಾಂತಿಹೀನ: ಸಂಪಗೆಗೆ ದುಂಬಿಯನ್ನು ಕಂಡರೆ ದ್ವೇಷ; ತುರುಬಿನಲ್ಲಿ ಮುಡಿದರೆ. 
ಅದಿರ್ಮುತ್ತೆ ಸೊಗಯಿಸದು; ಗೊಜ್ಜಗೆ ಮಸಿಗೆ ಸಮ; ಆದರೆ. ಮಲ್ಲಿಗೆ ಮದನನ. ಮುಡಿಯಲ್ಲಿ ಕೂಡ 
ಶೊಭಿಸುತ್ತದೆ, ಅವನ ಕೈಲಿ ಶಹಭಾಸ್‌ ಎನ್ನಿಸಿಕೊಳ್ಳುತ್ತದೆ. 


ತ ತ ಕ ಕ 


ಹಿಳ್ಳೆಯಲ್ಲದ ಗಿಡಮರಗಳಿಗೆಲ್ಲ “ಲತಾ' ಪ್ರಯೋಗ ಮಾಡಿದ್ದಾನೆ. ಪಂಪ. ಸಂಸ್ಕೃತದಲ್ಲಿ ಲತಾ 
ಎಂದರೆ ಕೋಮಲವಾದ ಎಂಬ ಸಾಮಾನ್ಯಾರ್ಥವಿದೆ, ಎಂದರೆ ತೆಳುವಾಗಿ ಬಳುಕುವ ಬತ್ತ, ಈ 
ಅರ್ಥದಲ್ಲಿ ಪಂಪನ ಎಲೆವಳ್ಳಿ (ಏ.ಏ. ೪-೨೮; ಆ.ಪು. ೧-೬೭), ಪೂತಮಲ್ಲಿಗೆಯ ಒಳ್ಳಿ (ವಿ.ವಿ. ೭-೮೧) 
ಮಾಧವೀಲತೆ, ನವಮಾಳಿಕಾಲತೆ (ಅಪು ೪-೯೨ಗ) ಮೊದಲಾದ ವವಸುಯೋಜನೆಗಳು ಉಚತವಾಗಿವೆ 


ಏಲಲತಾ ವಿವಿ ೪-೨೩. 

ಆಶೋಕೆಗಳ ಮಿಸುಪ ಲತೆ. ವಿಎ.೫-೩. ಕ 
ಆಶೋಕೆಗಳ ಲತೆ ವಿ.ವಿ.೫-೪ ಅ.ಪು. ಊ೯೨ಗ 
ಆಶೋಕ ಲತೆ. ಎ.ವ.೫-೧೨ 

ತಮಾಳ ಲತಾ ವಿ. ೫-೮೬; ಆ.ಪು. ೪-೯೨ಗ. 


ಚೂತಲತೆ ಆ.ಪು.೪-೯೨ಗ. 


ಏಲದ ಗಿಡಕ್ಕೆ ವಿಜ್ಞಾನ ಪರಿಭಾಷೆಯಲ್ಲಿ ಹರ್‌ಬ್‌ (ಗೀ! ರಸಭರಿತವಾದ ಸಜ್ಜಗಿಡ) ಎಂಬ 
ಮಾತು ಬಳಕೆಯಲ್ಲಿದೆ; ಕ್ಲೈಂಬರ್‌, ಟ್ವೈನರ್‌ (01[ಉುರ, 191707) ಮೊದಲಾದ ಮಾತುಗಳು 
ಬಳ್ಳಿಯನ್ನು (ಲತಾ) ಸೂಚಿಸುತ್ತವೆ. ಏಲದ ಎಲೆಕಾಂಡ ನೆಲದೊಳ/ಂದ ಓಡೆದು ಗುಂಪಾಗಿ ನೀಟಾಗಿ 
ಬೆಳೆಯುತ್ತದೆ, ಮೇಲಿನ ಪಟ್ಟಿಯಲ್ಲಿರುವ ಇತರ ಸಸ್ಕಗಳೆಲ್ಲ ಮರಗಳು (17669), ಲತೆಯ. 
ಅರ್ಥಕ್ಕೆ ಅವು ಒಳಪಡವು, ಪಂಪನಿಗೂ ಇದು ತಿಂದ ಸಂಗತಿಯೇ. ಆದರೂ. ಲತಾಪ್ರಶ್ಮಯವನ್ನು' 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ೯ 


ಉದ್ದೇಶಪೂರ್ವಕವಾಗಿಯೇ ಅಂಟಿಸಿರುವಂತೆ ತೋರುತ್ತದೆ. ರೆಂಬೆ ಕೊಂಬೆಗಳಿಂದ ಹೊಸತಾಗಿ ಒಡೆದ 
ಕುಡಿ ಲತೆಯಂತೆಯೇ ಕೋಮಲವಾದ ಗಿಡಭಾಗ, ಲತೆಯಂತೆಯೇ ತೆಳ್ಳೆಗಿದ್ದು ಬಳುಕಾಡುತ್ತದೆ. 
ಶಸಭರಿತವಾಗಿರುತ್ತದೆ. ಈ ಪರ್ವದಲ್ಲಿರುವ ಟೊಂಗೆಗ್ಗಳಿಗೆ ಕಾವ್ಯಮಯ ದೃಷ್ಟಿಯಿಂದ ಲತಾ ಎಂಬ 
ವಿಶೇಷಣವನ್ನು ಕೊಟ್ಟು ಅವಾಿಗೂ ಹಿಂದಿನ ಸಂಸ್ಕೃತ ಕವಿಮಾರ್ಗವನ್ನೇ 'ತುಳಿದಿದ್ದಾನೆ. ಎಂದರೆ, 
ಸಸ್ಯದ. ಓಂದು ನಿಲವಿಗೆ ಅನ್ವಯವಾಗಬೇಕಾದ ಪದವನ್ನು (ಲತಾ-0॥|ಗಾರ೫, 191007) 
ಮರದ ಎಳೆಟೊಂಗೆ ಭಾಗಕ್ಕೆ. ಸಂಕುಚಿತಾರ್ಥದಲ್ಲಿ ಉಪಯೋಗಿಸಿದ್ದಾನೆ. ೂತಲತಾ ಎಂದೊಡನೆ 
ಬಳ್ಳಿಯಂತಿರುವ ಮಾವಿನಮರ ಎಂದು ನೇರವಾದ ಅರ್ಥ ಬರುವುದಾದರೂ-ಸ್ಕಶಾಸ್ತ್ರಜ್ಞನಿಗೆ. 
ದಿಗ್ಬ_ಮೆ 'ತರುವುದಾದರೂ-ಮಾವಿನಮರಡ ಎಳೆಯ ಕುಡಿ ಎಂಬು ಕಾವ್ಯಾರ್ಥದಲ್ಲಿ ಗ್ರಹಿಸಬೇಕು. 
ಬಳ್ಳಿಯಲ್ಲದೆ. ಸಸ್ಯವನ್ನೂ ಸಸ್ಯಭಾಗವನ್ನೂ ಲತಾ ಎಂದ್ರು ಸಂಬೋಧಿಸುವುದು ಕವಿಸ್ವಾತಂತ್ರ್ಯ. 
ಆ ಕ 


ಕ ತ 


ಈ ಲೇಖನದಲ್ಲಿ ಪ್ರಸ್ತಾಪಿಸಿರುವ ಕೆಲವು. ಗಿಡಮರಗಳನ್ನು ಕುರಿತು ಪ್ರಬುದ್ಧ ಕರ್ಣಾಟಕದ 
೫೫ನೇ. ಸಂಪುಟದಲ್ಲಿ ಕೆಲವು ವಿವರಗಳನ್ನು ನಿವೇದಿಸಿದ್ದೇನೆ. ಓದುಗರು ಆ ಲೇಖನವನ್ನೂ ಪರಿಶೀಲಿಸು 
'ವರಾವರೆ ಹೆಚ್ಚು ಉಪಯೋಗ ಹೊಂದುತ್ತಾರೆಂಬ ನಂಬಿಕೆ ನನಗಿದೆ. ಅಲ್ಲಲ್ಲಿ 'ದೀಪಿಕೆ' ಎಂಬ ಪದ 
ಪ್ರಯೋಗ ಡಿ. ಎಲ್‌. ನರಸಿಂಹಾಚಾರ್ಯರ "ಪಂಪ ಭಾರತ ದೀಃಿಕೆ'ಯನ್ನು ಕುರಿತದ್ದು. ಆಕರ 
ಗಳನ್ನು ತಿಳಿಸುವಾಗ ವಿ.ವಿ. (ವಿಕ್ರಮಾರ್ಜುನ ವಿಜಯ), ಆ.ಪ್ರ. (ಆದಿಪುರಾಣ) ಎಂ ಸಂೇತಗಳನ್ನು 
ಬಳಸಿದ್ದೇನೆ. ರೋಮನ್‌ ಅಂಕಿಗಳು ಅಧ್ಯಾಯವನ್ನೂ, ಅವನ್ನು ಹಿಯಾಲಿಸುವ ಇಂಗ್ಲಿಷ್‌ ಅಂಿಗಳು 
ಪದ್ಯ ಸಂಖ್ಯೆಯನ್ನೂ ತಿಳಿಸುತ್ತವೆ. ಕೆಲವು ಪದ್ಯ ಸಂಖ್ಯೆಗಳ ಮಗ್ಗುಲಲ್ಲಿ 'ಗ' ಅಕ್ಷರವನ್ನು ಉಪಯೋಗಿಸಿ. 
ದ್ಹೇನೆ; ಆಯಾ ಪದ್ಯವನ್ನು ಹಿಂಬಾಲಿಸುವ ಗದ್ಯಭಾಗ ಎಂದು ತಿಳಿಯಬೇಕು. 

ಅರ್ಜುನ ಕುಕಭ 
ಆಕರ ವಿ.ವಿ.-17 ೮೦ 

ನಿಘಂಟುಗಳು ಈ ಎರಡು, ಪದಗಳೂ ಒಂದೇ “ಮರವನ್ನು ಕುರಿತದ್ದು ಎನ್ನುತ್ತವೆ. ಆದರೆ. 
ಪಂಪ ಇವೆರಡು. ಪಡಗಳನ್ನೂ-ಓಂದೇ ಪದ್ಯದ ಒಂದೇ ಸಾಲಿನಲ್ಲಾದರೂ-ಬೇರೆ' ಬೇರೆಯಾಗಿ 
ಉಲ್ಲೇಖಿಸಿದ್ದಾನೆ. 

`ಅರ್ಜುನಪ್ಪಕ್ತ್ನ ಎಂಬುದು. ಟರ್ಮಿನೇಲಿಯ ಅರ್ಜುನ (708810213 ೩:)0೧೩). 
ದಕ್ಷಿಣ ಭಾರತದ ಮೈದಾನ ಪ್ರದೇಶಗಳಿಂದ ಹಿಡಿದು ಮೂರು ನಾಲ್ಕು ಸಾವಿರ ಅಡಿ ಎತ್ತರದ ಬೆಟ್ಟ 
ಪ್ರದೇಶಗಳಲ್ಲೆಲ್ಲ ಬೆಳೆಯುತ್ತದೆ. ಕಕುಭ ಎಂಬುದನ್ನು ಕೆಂಪುಮತ್ತಿ ಎಂದು ಕೆಲವು ಕೋಶಗಳು ನಿರ್ಣ 
ಯಿಸಿವೆ. ಮತ್ತಿ, ತಾರೆ, ಅಳಲೆ, ಅರ್ಜುನ ಮರಗಳೆಲ್ಲ ಟರ್ಮಿನೇಲಿಯ ಜೀಸಗಿಗೆ (86005) ಸೇರಿದ. 
ಬೇರೆ ಜೇರೆ ಸ್ಪೀಷೀಸುಗಳು (5060169). ಕಶುಭವೂ ಒಂದಾಗಿರಬಹುದು. ಇ 

ಟರ್ಮಿನೇಲಿಯ ಮರಗಳಲ್ಲಿಎತ್ತರವಾಗಿ ಬೆಳೆಯುತ್ತವೆ. ಚೌಜೀನೆ ಮರಗಳು. ಮತ್ತಿಯ ಚೌಬೀಸೆ. 
ಪ್ರಸಿದ್ಧವಾದದ್ದು. ಈ ಮರಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಕಾವ್ಯದಲ್ಲೂ 
ವೈದ್ಯದಲ್ಲೂ ಹೆಸರುಗೊಂಡಿವೆ. 


ಅದಿರ್ಮುತ್ತೆ (11101820 77೩0801012) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಅದಿರ್ಮತ್ತೆ, ಮಾಧೋಅತೆ. 
ಆಕರ: ವಿ.ವಿ.-18 ೧೨; 11 ೧೨ಗ, ೪ ೧೪ ಗ; 9 ೫ 
ಅ.ಪು-11 ೫6; 201 ಐ. ಗ; 201 ೧೦೯; 201 ೧೧೨ 
(ಪ್ರಕ. ಸಂಪುಟ 3೪ ಪುಟ ೧೭ ನೋಡಿ) 


೧೦ ಪ್ರಬುದ್ಧ ಕರ್ಣಾಟಕ 


ಕಾಲಿದಾಸಾದಿ ಕವಿಗಳ ಕಾಲದಿಂದಲೂ ಅತಿಮುಕ್ತಾ, ಅದಿರ್ಗಂದಿ, ಮಾಲತೀ, ಮಾಧವೀ 
ಮೊದಲಾದ ಹೆಸರುಗಳಿಂದ ಹೆಜ್ಜು ಕಡಿಮೆ ಕವಿಸಮಯವಾಗಿದಿಟ್ಟಿದೆ, ಅದಿರ್ಮುತ್ತೆ, ಕವಿಪ್ರಯೋಗ. 
ಈ ಮರಬಳ್ಳಿ(112/16)ಯನ್ನು 'ಪಸಂತದೂ$ಿ ಎನ್ನುತ್ತದೆ (ಆ.ಪು. 261 ೧೧೨. “ಇಂರೊಳ್‌ 
ನನೆದೋಜ್‌” ವಸಂತಕಾಲದ: ಬರವನ್ನು ಮುನ್ಸೂಚಿಸುತ್ತದೆಯೆಂಬುದು ಕವಿಯ ಭಾವ. ಎಂದರೆ 
ವನದ ಗಿಡಮರಗಳಲ್ಲೆಲ್ಲ ಅದಿರ್ಮುತ್ತೆಯೇ ಮೊಟ್ಟಮೊದಲು ಚಿಗುರೊಡೆಯುತ್ತದೆ, ಉಳಿದ 
ಗಿಡಮರಗಳು ಹಿಂಬಾಲಿಸುತ್ತವೆ. ಈ ಸಂದರ್ಭದಲ್ಲಿ ಇನ್ನೊಂದು ಸ್ವಾರಸ್ಯವನ್ನು ಗಮನಿಸಬೇಕು. 
ಹೀಗೆ ನನೆದೋಜದ ತಾಮ್ರವರ್ಣದ ಚಿಗುರು ಕುಡಿಗಳು ಹಸುರೆಲೆಯ ಹೊದಿಕೆಯಿಂದ ದಿಕ್ಕು 
ದಿಕ್ಕಿಗೂ ಅಂಬುಗಳಂತೆ ಮೇಲೆದ್ದು ಗಾಳಿಯಲ್ಲಿ ಬಳುಕುತ್ತವೆ. ಎಂದರೆ ವನವಸುತಕ್ಕೆ ದೂತಿಕೆಯಾಗಿರು 
ಮತೆಯೇ ತನ್ನ ಸ್ವಂತ ವಸಂತೋತ್ಕರ್ಷವನ್ನೂ ಪ್ರದರ್ಶಿಸುತ್ತದೆ. ಈ ಕೊಡಿಗಳು ಇನ್ನೂ'ಮುಂಜಾಚಿ 
ಕೊಂಡು ಬೆಳೆದು. “ಅಡರ್ದು ಕೊಡರ್ದೆಳಗೊಂಬುಗಲ್ಹಿಡಿದು ಮರದಿಂದ ಮರಕ್ಕೆ" (ವಿ.ಎ. 11 ೧೨7) 
ದಾಂಗುಡಿಯಿಡುತ್ತವೆ. ಇಂಥ ತೆಳುಟೊಂಗೆಗಳ ತುದಿಯಲ್ಲಿ ಹೂಗೊಂಚಲು ಕೊನರುತ್ತದೆ. ಹೀಗೆ 
ಮಡಲ್ಹು ಅಲರ್ದ ಅದಿರ್ಮುತ್ತೆ "ಪೂತ ಪೊಸಮಲ್ಲಿಗೆ ಕಂಪನವುಂಕು”ತಿತ್ತು (ವಿ.ವಿ. 11 ೧೨), 
ಎಂದರೆ ಅದಿರ್ಮುತ್ತೆಯ ವಾಸನೆ ತೀ್ಷ್ಣವಾಗಿದ್ದು ದರಿಂದ ಮನ್ಲಿಗೆಯ ನರುಗಂಪನ್ನು ಅದುಖುಟ್ಟಿತ್ತು. 

ನಂದನವನಗಳಲ್ಲಿ ಅದಿರ್ಮುತ್ತೆಯ ಚಪ್ಪರಗಳನ್ನು ಬೆಳೆಸುವುದು ಪುಪನ ಕಾಲದ ಬಳಕೆ 
ಯಾಗಿತ್ತೆಂದು ತೋರುತ್ತದೆ. (ವಿ.ವಿ. 1% ೧೪ ಗ) ಇತರ ಕಾವ್ಯಗಳಳೂ ಮಾಧವೀಮಂಚಪಗಳ 
'ಪ್ರಸ್ತಾಥ ಕಾಣುತ್ತೇವೆ. 


ಮಾಧವೀ ಒಂದು ಮರಬಳ್ಳಿ. ಬುಡಭಾಗವೂ ಕಾಂಡವೂ ಸಾಧಾರಣವಾದ ಮರದ ಗಾತ್ರವನ್ನೇ 
ತಾಳುತ್ತದೆ. ಪತ್ರಕಿಸಲಯ ತಾಮ್ರಬಣ್ಣ; ಬಲಿತಾಗ ಹೊಳೆಹೊಳೆಯುವ ಹಸುರು. ಪೂರ್ವ ಪಶ್ಚಿಮ 
ಘಟ್ಟಗಳಲ್ಲಿ ಬೆಳೆಯುತ್ತದೆ. ಮೈದಾನದಲ್ಲಿ ಬೆಳೆಯಿಸುವುದಕ್ಕೂ ಒಗ್ಗುತ್ತದೆ. ವಾಸನೆಯಿಲ್ಲದೆ ಬಣ್ಣದ 
ಬೆಡಗನ್ನು ಮಾತ್ರ ಚೆಲ್ಲುವ ಈಗಿನ ಬೊಗನ್‌ಎಿಲ್ಲ ಲತಾಮಂಟಪಗಳಿಗೆ' ಬದಲಾಗಿ ಮಾಧವೀಮಂಟಪ 
ಗಳನ್ನು ಉದ್ಯಾನದಲ್ಲಿ ಬೆಳೆಯಿಸುವ ಸಂಪ್ರದಾಯ ಮುಂದೊಂದು ಕಾಲದಲ್ಲಾದರೂ ಪುನರ್ಭವಿಸಲಿ | 
ಎಂದು ಕನಸು ಕಾಣುತ್ತೇನೆ. 


ಅಲ್ಲ (717810೯ ೧181021) 
ಆಕರ: ವಿವಿ.11 ೮೭ಗ 


ಕ್ರಿಶ. ೧೬ನೆ ಶತಮಾನಕ್ಕೆ ಮೊದಲು-ಮೆಣಸಿನಕಾಯಿ ಭಾರತದಲ್ಲಿ ಕಾಲಿಡುವುದಕ್ಕೆ, ಮೊದಲು- 
ನಮ್ಮ ನಾಲಗೆಗೆ ಖಾರವನ್ನೊದಗಿಸುತ್ತಿದ್ದ “ಸಾಂಬಾರ ದಿನಸುಗಳಲ್ಲಿ ಶುಂಠಿ ಒಂದಾಗಿತ್ತು. ಪ್ರಾಚೀನ 
ಕಾಲದಿಂದಲೂ ಆಯುರ್ವೇದದ ಮೂಲಕ ಪ್ರಸಿದ್ಧಿಯಾಗಿರುವ ಮೂಲಿಕೆ ಇದು. 


ಶುಂಠಿ ದಕ್ಷಿಣ ಭಾರತದಲ್ಲಿ ವ್ಯವಸಾಯಕ್ಕೊಳಪಟ್ಟಿದೆಯೇ ಹೊರತು ವನ್ಮವಾಗಿಲ್ಲ. ಶುಂಠಿಯ. 
ಇತರ ಸ್ಪೀಷೀಸುಗಳೇನೋ ನಮ್ಮ ಕಾಡುಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತವೆಯಾದರೂ ಅವು. 
ಗಳಲ್ಲಾವುದಕ್ಕೂ ಶುಂಠಿಯ ಕಟುತ್ವವಿಲ್ಲ. ಎರಡನೆ ಮಹಾಯುದ್ಧಕ್ಕೆ ಮೊದಲು ಒಣಶುಂತಿಯೂ 
ಅದರಿಂದ ತಯಾರಾದ ಮುರಬ್ಬವೂ ಚೈನಾ ಜಪಾನ್‌ ದೇಶಗಳಿಂದ ಆಮದಾಗುತ್ತಿತ್ತೆಂಬ ಸಂಗತಿ. 
ಯನ್ನು ಜ್ಞಾಪಕದರ್ಲಿಟ್ಟುಕೊಳ್ಳಬೇಕು. ಈ ಹಿನ್ನೆಲೆಯಿಂದ ಶುಂಠಿಯ ತೌರು ಪ್ರದೇಶವಾವುದು ಎಂಬ 
ಸಂದೇಹವೇರ್ಪಡುತ್ತದೆ. ಪೆಸಿಫಿಕ್‌ ಸಾಗರದ ದ್ವೀಪಗಳಲ್ಲಿ ಈ ಗಿಡ ವನ್ನನೆಲೆಯಲ್ಲಿ ಬೆಳೆಯುತ್ತದೆ. 
ಯಾದದ್ದರಿಂದ ಅದೇ ತೌರಾಗಿದ್ದಿ ರಬಹುದೆ ಎಂಬ ಊಹೆ ತೋರಿದೆ. ಬಹು ಕಾಲದ ಹಿಂದೆಯೇ 
ಅಲ್ಲಿಂದ ಹೊರಟು ಇತರ ದೇಶಗಳಿಗೆ (ದಕ್ಷ್ಮಿಣ ಭಾರತಕ್ಕೂ) ವಲಸೆ ಬಂದು ನೆಲಸಿರಬಹುದು. 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು. ೧೧ 


ಅಶೋಕ (588203 184108) 
ಪುಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಅಶೊಕ, ಅಸುಗೆ. 
ಆಕರ: ವಿ.ಏ. 11 ೨ ಗ್ಯ 11 ೧೨ೃಗ; 11೩೯ ಗ; 111 ೭೫; 11೩; 1/೪; 
೪೫ ೧೨; 1% ೮೦; 1 ೮೨: 21% ೧೩ 
ಆ.ಪು. 111೯ ಗ; 21 ಐ. ಗ; 201 ೫: 21 ೯೫೫ ಗ; 2೭1 ೧೮೪ 
2೭1 ೦ ಗ; 2೭1 ೨ 


ಭಾರತೀಯ ಕಾವ್ಕಪರಂಪರೆಯಲ್ಲಿ ಕವಿಸಮಯವಾಗಿದೆ. ಅಶೋಕ. ಹಳಗನ್ನಡ ನಡುಗನ್ನಡ 
ಕವಿಗಳು. ತಮ್ಮ ಶಾವ್ಯಗಳಲ್ಲಿ ಎಲ್ಲಾದರೂ ಒಂದು ಕಡೆ ಬಲಾತ್ಕಾರವಾಗಿ ಈ ಮರವನ್ನು ಇರುಕಿಸಿ 
ಬಿಟ್ಟಿದ್ದಾರೆ; ಕಂಡೋ ಕೇಳಿಯೋ ಅದರ ರಕ್ತಕಿಸಲಯವನ್ನೂ ಹೆಸರಿಸಿದ್ದಾರೆ. ಕಾಲಿದಾಸನಂತೆ 
ಪಂಪನೂ ಅಶೋಕದೋಹದ ಕ್ರಮವನ್ನು ಸೂಕ್ಷ್ಮವಾಗಿ ವಿವರಿಸಿದ್ದಾನೆ. (ಆ.ಪು. 21 ೯೫ ಗ; 
20 ೧೪) 

'ವಸಂತರಾಜನ ಒರವಿಗೆ ಅಲುಗಾಡುವ ಆಶೋಕ ತಳರುತೋರಣಗಟ್ಟಿದಂತೆ ಸಿದ್ಧವಾಯಿತು. 
(ವಿ.ವಿ. 11 ೧೨ ಗು. ಕೊಳದ ತಡಿಯಲ್ಲಿ ಎಳೆ ಚಿಗುರಿನ ಅಶೋಕದ 'ಮನೆ'ಗಳಿದ್ದವು (ವಿ.ವಿ. 7? ೪. 
ಸುಭದ್ರೆಯ ಕಣ್ಣಿಗೆ ಈ ದೃಶ್ಯ ಪ್ರೇಮದ ಉಂಡೆಗಳಂತೆ ಭಾಸವಾಯಿತು (ವಿ.ವಿ. 31 ೩); ಮರದ ಸುತ್ತ 
ಓಡಾಡುತ್ತಿದ್ದ ದುಂಬಿಗಳ ರೋಂಕಾರವನು, ಕೇಳಿ ಅಸೂಯೆಯಿಂದ ಕಿರಿಕಿರಿಯಾದಳು. 

ಬದ ಹೊಗಳಿದ ಹರಿದ ಟೊಂಗೆಗಳು ಭಾರದಿಂದ ಬಾಗಿ ಸುಭದ್ರೆಯ ಅಂಗಾಂಗಗಳ ನವ 

ತಂದಿತು (ವಿ.ವಿ. 1/ ೧2), ತೆಂಕಣಗಾಳಿಯಲ್ಲಿ ಬಳುಕುವ ಅಶೋಕವಲ್ಲರಿಯಂತಿದ್ದ ದ್ರೌಪದಿಯ ಪಾಣಿ 
ಯನ್ನು ನವಚೂತ ಪಲ್ಲವದಂತಿದ್ದ ಅರ್ಜುನನ ಕೈ ಗ್ರಹಣಮಾಡಿತು (ವಿ.ವಿ. 11! ಚ. ರಕ್ತಾಶೋಕ 
ಪಲ್ಲವದುತೆ ತೊಳತೊಳಗಿದವಂತೆ: ಅಂ್ರಸ್ತ್ರೀಯರ ಕುಚಗಳು (ವಿವಿ. 31೩೯ಗು. ರಾಜಕುಮಾರ. 
'ನೊಬ್ಬನ ಪಾಣಿಪಾದಗಳು ಆಶೋಕಪಲ್ಲವದೊಡನೆ. ಒಪ್ಪಗೊಂಡವು (ಆ.ಪು. 811೯ ಗ). ಬುಜೆತನ. 
ದಿಂದ ವಿರಕ್ತೆಯಾದ ಮಾದ್ರಿಯು ಹೊಸೆದೆಸೆದ ರಕ್ತಾಶೋಕಪಲ್ಲವದಂತೆ .ಸೊರಗಿ ಕೊರಗುತ್ತಿದ್ದಳು. 
(ವಿ೦. 11೨ ಗ. 
....ಬೆಳ್ನೊಡೆ. ರಾಗದ ಪುಂಜದನ್ನವಪ್ಪಸುಗೆಯ ನೀಳ್ದ ಕೆಂದಳಿರೆ,." ಎನ್ನುತ್ತಾನೆ. 
ಪಂಪ (ಎ.ವಿ. 7617) 13). ಬೆಳ್ಗೊಡೆ ಎಂದರೆ ಶ್ವೇತಚ್ಛತ್ರಿ. ಎಂದು 'ದೀಸಿಕೆ' ತಿಳಿಸುತ್ತದೆ. ಈ ಅರ್ಥ 
ಸಂದರ್ಭಕ್ಕೆ ಒಪ್ಪದು. ಬೆಳಗು ಒಡೆ ಬೆಳಗೊಡೆ-೨ಬೆಳ್ಸೊಡೆ ಎಂದು ಅರ್ಥಯಿಸಿದರೆ 'ಬೆಳಕೊಡೆದಾಗ 
(ಕಾಣುವ) ಅರುಣ ಬಣ್ಣದ ಕೆಂದಳಿರ ಸಮೂಹ" ಎಂಬ ತಾತ್ಪರ್ಯ ಪಂಪನ ನುಡಿಗಟ್ಟಿನ ಭಾವಾರ್ಥ 
'ವನ್ನು ಸಮಂಜಸವಾಗಿ ತೋರ್ಪಡಿಸುತ್ತದೆ. “ಪಸರಿಸಿ ಬಂದ ಮಾಮರನೆ”, (ಚಿಗುರೊಡೆದ ಮಾವಿನ 
ಮರ) ಎಂಬ ನುಡಿಗಟ್ಟಿನೊಂದಿಗೂ ಹೊಂದಿಕೊಳ್ಳುತ್ತದೆ. ಆಶೋಕದ ಚಿಗುರೂ ಕೆಂಪು, ಮಾನಿನ 
ಚಿಗುರೂ ಕೆಂಪು. ಇವನ್ನು ಹಿಂಬಾಲಿಸಿ ದುಂಬಹಿಂಡೂ ಮೇಳಯುಸಿತು. ಬಸಂತರಾಜನ ವನದ. ಪ್ರತಿಷ್ಠೆಗೆ: 
ಇನ್ನೇನು ಬೇಕು? 

ಸಮುದ್ರ ಮಟ್ಟದಿಂದ ಎರಡು ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಕರ್ನಾಟಕದ ಕಾಡುಗಳಲ್ಲಿ 
ಅಶೋಕ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ೨೫-೩೦ ಅಡಿ ಎತ್ತರ ಎದ್ದು ಸುತ್ತಲೂ ಹರಡುವ 
ಕೊಂಬೆರೆಂಬೆಗಳನ್ನು ತಳೆದು ತುಂಬು ಎಲೆಕೊಡೆಯನ್ನು ಹಿಡಿದಿರುತ್ತದೆ. ಕವಿವಾಣಿಯಂತೆ ವಸಂತದಲ್ಲಿ 
ಹೊಸತಾಗಿ ಚಿಗುರಿದ ಎಲೆಗಳು ತಾಮ್ರವರ್ಣ; ಕ್ರಮೇಣ ಹಸುರಿಗೆ ತಿರುಗುತ್ತದೆ. ದಟ್ಟವಾದ ಹೂ 
ಗುತ್ತಿಗಳ ಬಣ್ಣ ಹವಳವನ್ನೂ ನಾಚಿಸುವಂಥ ಅಚ್ಚಗೆಂಪು. ಈ ಭಂಗಿಯಲ್ಲಿ ಮರ ನಯನಮನೋಹರ, 
ಡ್‌ ದೃಶ್ವತ ಕುಡಿರಲಾದರೂತೆಲಯವನ್ನೇ ಹಾಡ ಹಾಡಿ ಗಂಟಲು ಒಣ 
ಕೊಂಡಿದ್ದಾರೆ. ಹೂತಳೆದ ಮರವನ್ನು ನೇರವಾಗಿ ನೋಡಿದ ಸ್ಪೂರ್ತಿವಂತನಾದ ಕವಿಗೆ ಅಶೋಕ 
ಈಗಲೂ ಹೊಸ ಭಾವನೆಗಳ ತೌರಾಗಿದೆ: 


೧3 ಪ್ರಬುದ್ಧ ಕರ್ಣಾಟಕ 


“ವನಲಕ್ಷ್ಮಿ ತೀವಿದಾ ಕತ್ತಲೆಗೆ ಬೇಸತ್ತು. 


ಹೂವಿನ ಹಿಲಾಲುಗಳ ಹೊತ್ತಿಸಿಹರಲ್ಲಿಲ್ಲಿ 
ಜ್ವಲಿಸುತಿದೆ ನೋಡದೊ ಅಶೋಕ ಹೂವೇಷದಲ್ಲಿ!" (ಕುವೆಂಪು 


ಆಲ (81005 8100513). 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಆಲ, ವಟ. 
ಆಕರ: ವಿ.ವಿ. 111 ೧೦ ಗ; 111 ೧೨. | 


ಅರಗಿನ ಮನೆಯಿಂದ ತಪ್ಪಿಸಿಕೊಂಡಾದ ಬಳಿಕ ಭೀಮನು ತನ್ನ ಅಣ್ಣತಮ್ಮಂಿರನ್ನು ಹೆಗಲ 
ಮೇಲೇರಿಸಿಕೊಂಡು ಹಿಡಿಂಬನ ವನದಲ್ಲಿ ಬೆಳೆಯುತ್ತಿದ್ದ ಆಲದ ಮರದ ಕಳಗೆ ಇಳಿಸುತ್ತಾನೆ. (ವಿ.ಎ. 
381 ೧೦). ಪೇಡಕಾಲದಿಂದ ನಮಗೆ ಪರಿಚಯವಾಗಿರುವ, ಮರ ಅಲ. ಒಣಮರವೂ ಕಡ್ಡಿಯೂ ಬಿಂಕ 
ಯನ್ನು ಕಡೆಯುವ ಅರಣಿಗಳಾದವು. ಆಲದ ಮರವೂ ಅದರ ಬಿಳಿಲುಗಳೂ ಮರದ ಶಾಶ್ವತತೆಯೂ 
ಉಪೂಷತ್ಯವಿಗಳಿಗೆ ಆತ್ಮಪರಮಾತ್ಮರನ್ನೂ ಸ್ಪಷ್ಟಿಸ್ಳಿತಿಲಯಗಳನ್ನೂ ಕುರಿತ ಯೋಚನಾತರಾಗಗಳನು 
ಒದಗಿಸಿದವು. ಅಂದಿನ ಮಾರ್ದನಿಯೇ ಇಂದಿಗೂ ಕೇಳಿಬರುತ್ತಿದೆ: 


“ತಲೆಯ ಮೇಗಡೆ ಚೇರು, ಕೆಂಗೆ ಕೊಂಬೆಲೆ ಚಿಗುರು. 
ಬಿಳಿಲ್ಲರೆಗಳ ಬೆಕ್ಕಕಿಲ್ಲ ಕೊನಮೂದಲು” 


“ಒಂದು ಕೊಂಬೆಯು ಬಾಡಲಿಕ್ಕೊಂದು ಚಿಗುರುವುದು 

ಸಂದಿಹುದು ಚಿರನವತೆಯಶ್ಚತ್ವಮರಕೆ 
*..ಎಂದೆಂದುಮಂತಿರುವುದೀ ವಿಶ್ವವೃಕ್ಷವದ 

ಕೊಂದು ರೆಂಬೆಯೊ ನೀನು-ಮಂಕುತಿಮ್ಮ" 


“ಊರ್ಧ್ವಮೂಲಮಧಃಶ್ಕಾಖಾಶ್ವತ್ವ- ಎಂದರು, ಪ್ರಾಚೀನರು. ಇಷ್ಟಿ ಆಶ್ವತ್ವವೆಯ ಮರ 
ನಮಗೆ ಇಂದು ಸಾಮಾನ್ಯವಾಗಿ ಪರಿಚಿತವಾಗಿರುವ ಅಶ್ವತ್ಯವಲ್ಲವಬುದ್ದ್ನು ಸ್ಪಷ್ಟವಾಗಿ ತಳಸ 
ಬೇಕಾಗಿದೆ. ಸಮಯಭಾಷಿ ಗುಹ್ಮಮೆದು ಒಪ್ಪಿಕೊಳ್ಳಬಹುದಾದರೂ ಆ ಮಾತುಗಳ 'ಿನ್ನೆಲೆಬಲ್ಲಿ 
ಆಲದ ಮರದ ಪ್ರತಿಮೆ ಇದ್ದಿ ತುಬುದರಲ್ಲಿ ಸಂದೇಹವಿಲ್ಲ, ರೆಂಚೆಗಳಿದ ಬಳಲು ಬೇರು ಬರುವ, 
ಮರ ಅದು. ಇಂದಿನ ಅಶ್ವತ ಇದಕ್ಕೆ ಹೊರಗು. ನಮ್ಮ ಪೂರ್ವಿಕರು ಗಿಷಮರಗಳ್ಲಿ ಇಂದಿನ ಜೀನಸ್‌, 
ಸ್ಪೀಷೀಸ್‌ಗಳ ವ್ಯವಸ್ಥೆಯನ್ನು ಮಾಡಿದವರಲ್ಲ. ಒಂದೇ ಜಾತಿಯ ಗಿಡವನ್ನು ಬೇರೆ ಜೀರೆ ಹೆಸರು 
ಗಳಿಂದ ಕರೆದವರು ಅವರು; ಹಾಗೆಯೇ ಬೇರೆ ಬೇರೆ. ಸ್ಪೀಷೀಸುಗಳನ್ನು ಒಂದೇ ಹೆಸರಿನಿಂದಲೂ 
ಸಂಬೋಧಿಸಿದರು. ಹೀಗಾಗಿ ವೇದಕಾಲದಲ್ಲಿ ವಟ ಆಶ್ವತ್ಥಗಳಿರಡೂ ಬಿಳಿಲುಬಿಡುವ ' ಆಲಜಾತಿಗ್ಗಳ 
ಅನ್ವಯವಾಗಿರಬೇಕು ಎಂದು ನನ್ನ ಗ್ರಹಿಕೆ, 

ನಮ್ಮ ಇಂದಿನ ಅಶ್ವತ್ಥ ವೇದೋಕ್ತವಾದದ್ದೇ ಅದರೂ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಉಟಾಃ | 
ಬೌದ್ಧಾಗಮನದಿಂದ. ಗೌಭಮನು ಹಳಬ, ಬಗ ಮ ಜ್‌ 


ಕ್ರಮದಲ್ಲಿ ಹಿಂದೂ-ಚೌದ್ಧಮತದ ಎಳೆಗಳಲ್ಲಿ ಕೆಲವು ಒಂದರೊಡನೊಂದು ಕರಿತಾಗ ಕಂದ 
ದೃಷ್ಟಿಯಲ್ಲಿ ಮರ ಇನ್ನೂ ಪೂಜ್ಯವಾಯಿತು.-ಅಶ್ವತೃಪೂಜಿ, ಅತ್ವತಶೇವೆ ಇತ್ಯಾದಿ, 


ಪಂಪನ ಕಾವ್ಯಗಳಲ್ಲಿ: ಹೂಗಿಡಮರಬಳ್ಳಿಗಳು. ದ 


ಇರುವಂತಿ (1850017007 53/2090 ೪೩೯ 10021011) 
ಆಕರ: ಆ.ಪು. 20 ೧೦೧. 
(ಪ್ರಕ. ಸಂಪುಟ ೫೪, ಪುಟ ೪ ನೋಡಿ). 
ರತಿಗೂ. ಮನ್ಮಥಾಗೂ ಮುಡಿಯಲು ಯೋಗ್ಯವಾದ ಹೂ ಎನ್ನುತ್ತಾನೆ, ಪುಷ್‌ ಮಘಮಘ 
ಸುತಲಿರ್ದ ಇರುವಂತೆ ಎಂದು ವಿಶೇಷಿದ್ದಾನೆ. ಹರಿಹರ. *ಇರುವಂತಿ' ಎಂದರೆ ಎರಡು ಸುತ್ತಿನ ದಳ 


ಗಳನ್ನು ಕೊಂಡ ಮಲ್ಲಿಗೆ ಜಾತಿಯ ಹೂ ಇರಬಹುದೇ?- ಎಂದು ಹಿಂದೊಮ್ಮೆ ಪ್ರಶ್ನೆ ಕೇಂಿದ್ದೇನೆ. 
ಈಗಲೂ ಅದೇ ನೆಲೆಯಲ್ಲಿದ್ದೇನೆ. 


ಉಡನೊಗ 
ಆಕರ: ವಿಎ..19 ೭೮ 

*ಉಡಮೊಗಮೆಯ ತಾವರೆಯ ನೀಳ್ಬೆಸಂಖ್‌" ಎನ್ನುತ್ತಾನೆ, ಪಂಪ. “ದೀಪಿಕೆ'ಯಲ್ಲಿ "ಉಡ 
ಮೊಗಮೆಂಬ-ಬಾಗೆಹೂವಿನಂತಿರುವ ಮುಖವೆಂಬ, ತಾವರೆಯ” ಎಂದಿದೆ. 

ಬಾಗೆ ಹೂ ವಿಪರೀತ ಸಣ್ಣದು; ಮುಖದ ಹೋಶಿಕೆಗೆ ತಕ್ಕುದಾದ ರಚನಾವಿಶೇಷವಾಗಲಿ 
ರೂಪ ಲಾವಣ್ಮವಾಗಲಿ ಅದಕ್ಕೆಲ್ಲ. ನೀಳ್ಪ ಎಸಟ್‌ (ನೀಳವಾದ ದಳಪತ್ರ)ಗಳನ್ನು ಒಳಕೊಂಡ ರಖಮಿನ: 
ತಾವರೆ ಹೂ ಇರಬಹುದು ಎಂದು ನನಗೆ ತೋರುತ್ತದೆ. ಈ ರಖಮಿಗೆ ಉಡಮೊಗ ಎಂಬ. ಹೆಸ೦ಿದ್ದಿರ 
ಬಹುದು. 

ಉಡ-ಚಂದ್ರ, ಮೊಗಣಮುಖ ಎಂದು ಅರ್ಥಯಿಸುಹುದೆ? ಬಿರಿದ ತಾವರೆಯನ್ನು 
ಸೂರ್ಯನಿಗೂ. ಮುಖಕ್ಕೂ ಹೋಲಿಕೆಯಿಟ್ಟಂತೆಯೇ ಚಂದ್ರಬಿಂಬಕ್ಕೂ ಹೋಲಿಕೆಯಿಟ್ಟಿರಬಹುದೆ?. 


ಖಲ (851011081೩ ೦೩೯೮೩ ರಗು) 
ಆತರ: ವಿ.ವಿ. 8೪ ೨. 


ಭಾರತದ ಪ್ರಾಚೀನ ಪರಿಮಳ ದ್ರವ್ಯಗಳಲ್ಲಿ ಐಲ (ಏಲಕ್ಕಿ) ಒಂದು: ವೈದ್ಯದಲ್ಲೂ ಬಳಕೆಗೊಂಡಿದೆ. 
ಪಕ್ಷಿಣ ಭಾರತದ ಪಶ್ಚಿಮ ಘಟ್ಟ ಪ್ರದೇಶ ಇದರ ತೌರು. ಇಂದಿನ ಬೆಳೆಯೂ ಅಲ್ಲೇ ಕೆಲದ್ರೀಕೃತವಾಗಿದೆ. 
ಏಲದ ಗಿಡವನ್ನು ಶಾಸ್ತ್ರಪ್ರಕಾರ ಹರ್‌ಬ್‌ ಎನ್ನುತ್ತೇವೆ. ಕಾವ್ಯಸಂಪ್ರದಾಯದಲ್ಲೂ ಆಡು 
ಮಾತಿನಲ್ಲೂ ಏಲವ ಬಳ್ಳಿ, ಏಲಕ್ಕಿ ಬಳ್ಳಿ ಎಂಬ ಸಂಬೋಧನೆಯೇ ನಿಂತಿದೆ. . ಗಿಡವು ಬಳ್ಳಿಯನ್ನು 
ಹೋಲದಿದ್ದರೂ ಕಾಯಿಗೊಂಚಲು ಬಳ್ಳೆಯಂತೆಯೇ ಇರುತ್ತದೆ. ಕವಿ ಈ ಕುಡಿಯನ್ನೇ (ಗಿಡವನ್ನಲ್ಲು 
ಏಲಲತಾ ಎಂದನೋ ಏನೋ! 
ಕದಂಬ (೧10000 08135 0208008) 
ಮವನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಕದಂಬ, ಕಡವು 
ಆಕರ: ವಿ.ವಿ. 37 ೮೦; ೫11 ೬೯ 
ಆ.ಪು. 21 ೮೮ 
(ಪ್ರ.ಕ. ಸಂಪುಟ ೨೩, ಪುಟ ೧೩೧ ನೋಡಿ) 
ಶರತ್ಕಾಲದಲ್ಲಿ ಕದಂಬಹೂವಿನ ಪರಿಮಳ ಅಡಗಿತು ಎಂದು ನುಡಿದಿದ್ದಾನೆ. ಪಂಪ (ವಿ.ವಿ. 
1/11 ೬೯) ಕದಂಬ ಹೂಬಿಡುವುದು ಮಳೆಗಾಲದಲ್ಲಿ. ಇದನ್ನು ಹಿಯಾಲಿಸಿ ಬರುವ ಆಶ್ವೀಜ 
ಕಾರ್ತೀಕ ಮಾಸಗಳಲ್ಲಿ ಕಾಯಿಬಲಿಯುತ್ತದೆಯಾದದ್ದರಿಂದ ಪುಷ್ಪಕಾಲಮುಗಿಯಿತು ಎಂದು ಗ್ರಹಿಸ. 


೧೪ ಪ್ರಬುದ್ಧ ಕರ್ಣಾಟಕ 


ಬೇಕು. ವಾರಾಕದಂಬ. ಸುರಭಿಸಮೀರ (ಆ.ಪು. 201 ೮೮) ತೆಳುವಾದ ನರುಗಂಪಿನಿಂದ. ಕೂಡಿದ್ದು, 
ಮಾದಕೀಯವಾದದ್ದು. ಹೀಗಾಗಿ ಮಮ್ಮಟ ಭಟ್ಟನು “ಪ್ರೌಢಾಃ ಕದಂಬಾನಿಲಾ;” ಎಂದಿದ್ದಾನೆ. 

ಕದಂಬ ಚೆಲುವಾದ ಮರ, ಪಶ್ಚಿಮ ಘಟ್ಟದ ಮಳೆಗಾಡುಗಳಲ್ಲೂ ಎಲೆ ಉದುರುವ ಕಾಡು 
ಗಳಲ್ಲೂ ೪೦-೫೦ ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಹಿಮಾಲಯದ ತಪ್ಪಲಿನಲ್ಲೂ ಹೇರಳವಾಗಿದೆ. 
ಹೊಳೆಹೊಳೆಯುವ ಹಿರಿಯ ಹಸುರೆಲೆಗಳು ಬ್ಯಾಡ್‌ಮಿಂಟನ್‌' ಚೆಂಡಿನ ಆಕಾರದ, ಗಾತ್ರದ, ಹೆಚ್ಚು 
ಕಡಿಮೆ ಅದರದೇ ಬಣ್ಣದ ಒತಾದ ಹೂಗೊಂಚಲು. ಇದನ್ನು ಕಂಡೇ ನಮ್ಮ ಪೂರ್ವಿಕರು 'ಕದಂಬೆ 
ಕೊರಕ ನ್ಯಾಯ'ವನ್ನು ರೂಪಿಸಿದರು. ಹಳೆಯ ತಮಿಳು ಕವಿಗಳು ಹೂಗೊಂಚಲನ್ನು ಆಗ ತಾನೆ. 
ಮೊಟ್ಟೆಯಿಂದ ಹೊರ ಬಂದ ಕೋಳಿವರಿಗೆ ಔಚಿತ್ಯದಿಂದ ಒಪ್ಪವಿಟ್ಟರು. 

ಪ್ರಾಚೀನ ಕಾಲದಿಂದಲೂ ಭಾರತೀಯರಿಗೆ ಪರಿಚಿತವಾಗಿರುವ ಮರ ಕದಂಬ. ನಾಗಾರ್ಜುನ 
ಕೊಂಡ, ಮಥುರ, ಬಾರ್‌ಹುತ್‌ ಶಿಲ್ಪಗಳಲ್ಲಿ ಕದಂಬಹೂಗೊಂಚಲು ರೂಪಿತವಾಗಿದೆ. ಪಾರ್ವತಿ 
ಕದುಬವನವಾಸಿನಿ. ಶಿವನಿಗೂ ಕೃಷ್ಣನಿಗೂ ಪ್ರಿಯವಾದ ಹೂ ಕದಂಬ. ಕದಂಬಕುವಿದ ಲಾಂಛನವೇ 
ಕದಂಬ, 

ಪ್ರಾಚೀನ ತಮಿಳರಿಗೆ ಕದಯ ಒಂದು 'ಕಾವಲ್‌' ಮರವಾಗಿತ್ತು; ಆದು ಊರನ್ನು ರಕ್ಷಿಸು 
ವುದೆಂದು ನಂಬಿದ್ದರು. ಈ ಮರವನ್ನು ಕಡಿಯಕೂಡದೆಂಬ ನಿಯಮವನ್ನು ಪಾಲಿಸಿದರು. ಒಂದು 
ಸಲ ದಾಳಿಯಿಟ್ಟು ಗೆದ್ದ ಶತ್ರು ಮರವನ್ನು ಕೆಡವಿ ಅದರಿಂದ ರಣಭೇರಿಗಳನ್ನು ನಿರ್ಮಿಸಿದ ಸಂಗತಿ 
ಹಳೆಯ ತಮಿಳು ಸಾಹಿತ್ಯದಲ್ಲಿ ವರ್ಣಿತವಾಗಿದೆ. 


ಕರ್ಪೂರ (171೩000೫ ೮೩00078). 
ಪಂಷನು ಉಪಯೋಗಿಸಿರುವ ಪರ್ಯಾಯಪದಗಳು: ಕರ್ಪೂರ, ಕಪ್ಪುರ. 
ಆಕರ: ವಿವಿ. 1% ೨೩; 1೪೫೯; ೫ ೬ಗ; ೫೧೬; ೪೫೮; 111೭೮; 
211೨1 
ಆ.ಪು. 11೩೨ ಗ; 201 ೧೩೯ ಗ; 2113೨ 


(ಪ್ರ.ಕ. ಸುಪುಟ 54, ಪುಟ 10 ನೋಡಿ) 

ಕಾಮಜ್ವರದಿಂದ ಪೀಡಿತಳಾದ ಸುಭದ್ರೆ ಚಂದ್ರಕಾಂತಶಿಲೆಯ ಮಂಟಪವನ್ನು ಸೇರುತ್ತಾಳೆ. 
ಆಲ್ಲಿ ಹರಡಿದ್ದ ಕರ್ಪೂರದ ಹಳಕುಗಳನ್ನೂ ಇತರೆ ಪರಿಮಳ ದ್ರವ್ಯಗಳನ್ನೂ ಕಂಡು ಇನ್ನಷ್ಟು ವ್ಯಾಮೋಹ 
ಪೀಡಿತಳಾಗುತ್ತಾಳೆ (ವಿ.ವಿ. 6 ಗು. ಅಮೃತದಲ್ಲಿ ನನೆಸಿದ ಕರ್ಷೂರದಿಂದ ಕಡೆದಿದ್ದಂತೆ ಸುಭದ್ರೆ, 
ಅರ್ಜುನನಿಗೆ ಕಂಡಳು (ವಿ.ವಿ, 17 16). 

ಕರ್ಪೂರ ಸಸ್ಯಜನ್ಯವಾದ ವಸ್ತುವೆಂಬುದು ಪಂಪನಿಗೂ ತಿಳಿದಿತ್ತು. ಸ್ವಾಭಿಮಾನದಿಕಿದ ಮರ 
ವನ್ನು ಖಾಂಡವವನದಲ್ಲೂ ಬೆಳೆಸಿಬಿಟ್ಟಿದ್ದಾನೆ! (ವಿ.ಎ. 86). ಆದರೆ ಈ ಮರ ಚೈನಾ ಜಪಾನ್‌ 
ಫಾರ್ಮೋಸಾಗಳನ್ನು ಬಿಟ್ಟು ಬೇರೆಲ್ಲ ಬೇರುಬಿಟ್ಟಿಲ್ಲ. ಭಾರತದಲ್ಲಿ ಈ ಸಸ್ಮಜನ್ಮವಸ್ತು ಮೊದಮೊದಲು 
ಸುವಾಸನಾದ್ಯವ್ರವಾಗಿಯೂ ವೈದ್ಯಮೂಲಿಕೆಯಾಗಿಯೂ ಉಪಯೋಗ ಪಡೆಯಿತು. ಪಂಪನ ಕಾಲದ 
ವೇಳೆಗೆ ಮತಾಚರಣೆಗಳಲ್ಲೂ ಮನ್ನಣೆ ಪಡೆದಿತ್ತು. 


ಕರ್ಬಾಳ 
ಆಕರ: ಆ.ಪು. 201೧೨೭ 


ನೀವು ತಂಜಾವೂರಿನ ಕಡೆ ಭೇಟಿ ಕೊಟ್ಟಿದ್ದೀರೋ ಇಲ್ಲವೋ? ಅಖಂಡ ಕಾವೇರ್ಧಿ ಕವಲೊಡೆದು. 
ನದೀಮುಖಜ ಭೂಮಿಯನ್ನು ಸೇರಿದಾಗ ನೀರಿನ ಬದಿಯಲ್ಲಿ 001605 16119601665 ಎಂಬ. 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ೫. 


ಸಣ್ಣ ಗಿಡವೊಂದು ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಇದರ ಬೇರು ಸುವಾಸನೆಗೊಂಡದ್ದು. ತಮಿಳಿನಲ್ಲಿ 
'ಕುರುಷಿವೇರ್‌, ಔರುವೇರ್‌, ಕರುವಿಯೇರ್‌ ಮೊರಲಾದ ಪದಗಳಿಂದ ಪರಿಚಿತವಾಗಿದೆ. ಗಿಡದಿಂದ 
ಬೇರ್ಪಡಿಸಿದಾಗ. ಬೇರು ಹಸಿಯಾಗಿರುವಾಗಲೇ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ, ಪರಿಮಳ ಇಮ್ಮಡಿ 
ಸುತ್ತದೆ. ಮಾಲೆಗಾರರು ಹಾರಗಳಲ್ಲೂ ದಂಡೆಗಳನ್ಲೂ ಉಪಯೋಗಿಸುತ್ತಾರೆ.ಇದೇ ಕರ್ಬಾಳ ಇರ 
ಬಹುದೆ? 


ಕಬ್ಬು (52೦೦ಔರರಣು 57.) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: 
ಪುಷನು ಉಪಯೋಗಿಸಿರುವ ಪರ್ಯಾಯ ಪರಗಳು: ಕರ್ಬು; ಕರ್ಪು, ಇಕ್ಕು. 
ಆಕರ: ಎಎ. 2೬; 8 ೧೧೭; ೫೫ ಗ 
4 ಅ.ವು. 201 ೬೮ 


ಭೆರಳಿನಿಂದ ತಟ್ಟದರೆ ಸಾಕು, ರಸವನ್ನು ಸುರಿಸುತ್ತದೆ! ಇಂಥ ಕಬ್ಬು ಕುರುಜಾಂಗಣ ನಾಡಿನಲ್ಲಿ 
ಬೆಳೆಯುತ್ತಿತು (ವಿ.ವಿ. 1 156). ಈ ರಖಮು ಇಂದಿನ. ಹಳದ ಹಸುರು ಕೆಂಪು ಗೀಟುಗಳನ್ನು ಕೊಂಡ 
*ಪಟ್ಟಾಪಟ್ಟಿ`ಯಾಗಿರರಾರದು. “ಕರಿಯ ಕರ್ವಿನ' (ವಿ.ವಿ. 37 ೫ ಗ) ಎಂದು ವಿಶೇಷಿಸಿದ್ದಾನೆ, ಪಪ. 
ಕರ್ನಾಟಕದ ಕೆಲವು. ಪ್ರದೇಶಗಳಲೂ ತಮಿಳುನಾಡಿನಲ್ಲೂ ಕಪ್ಪುಗೆಂಪು ಬಣ್ಣದ ಜಳವೆ ರಖಮು 
ಬೆಳೆಯನ್ಲಿದೆ. ಸಕ್ಕರೆಯ ಆಂಶ ಪಸ್ಬಾಪಟ್ಟಿಗಿಂತಲೂ ಸ್ವಲ್ಪ ಗೌಣ. ಆದರೆ. ರಸನಿಬಿಡವಾದದ್ದು- 
ಇದನ್ನು 'ರಸದಾಳಿ' ಎನ್ನುತ್ತಾರೆ. ಪಂಪನು ಹೇಳುವ ಕಬ್ಬು ಇದೇ ಆಗಿರಬಹುದು. ಎಂದು ನನ್ನ 
ಅಭಿಪ್ರಾಯ. 

*ಫ್ರುಪುಷ್ಪದಪೊಲೆನ್ನಯ ನಿಷ್ಟಲ ಪುಷ್ಪದರ್ಶನಂ" ಎಂದು ಪುತ್ರಾರ್ಥಿನಿಯಾದ ಕುಂತಿ 
ರೋದಿಸುತ್ತಾಳೆ. (ಏಎ1 ೧೧೭), ಕುುನ ಸೂಲಂಗಿ (ಹೂ ಗೊಂಜಲು) ನೋಟಕ್ಕೆ ಚೆಲುವು 
ಕೆದರಿದ ಎಲೆಗರಿ ಗುಂಪಿನ ಮಧ್ಯದಿಂದ ಬಿಳಿಗರಿಗುತ್ತಿಯಂತೆ ಮೇಲೆದ್ದು ನಿಂತಿರುತ್ತದೆ. ಹೂ ತೀರ 
ಸಣ್ಣ; ಭೂತಗನ್ನಡಿಯ. ನೆರವಿಲ್ಲದೆ. ಅದನ್ನು ಗುರುತಿಸಲಾಗದು. ಸಾಗುವಳಿಗೀಡಾಗಿರುವ ರಖಮು 
ಗಳಲ್ಲಿ ಸಾಧಾರಣವಾಗಿ ಹೂ ಕ್ವಾಯಾಗದು. ಕೆಲವು ವನ್ಯ ರಖಮಗಳಲ್ಲಿ ಕಾಯಿ ಕೊಸರಬಹುದಾದರೂ 
ಬರಿಗಣ್ಣೆಗೆ ಬೀಳದು. ಅಲ್ಲದೆ. ಹೂ-ಸೂಲಂಗಿಗೂ ಕಾಯಿ-ಸೂಲಗಿಗೂ ಹೊರೋಟದ ವ್ಯತ್ಯಾಸ 
ವೇನೂ ಇಲ್ಲ. ಹೀಗಾಗಿ ಕಬ್ಬಿನ ಸೂಲಂಗಿ ಕಾಯಿಬಿಡದು ಎಂಬ ಸಾಮೂನ್ಯ ನಂಬಿಕೆ ಜನಪ್ಪಿಯ 
ವಾಗಿದೆ, ಕವಿಗೆ ಉಪಮಾನಪ್ರಿಯವಾಗಿದೆ. 


ಕಾಳಾಗರು (೦1113710 38311000) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಅಗರು, ಕಾಳಾಗರು. ಕೃಷ್ಣಾಗರು 
ಆಕರ: ವಿವಿ, 1% ೨೩; 19 ೧೦೮ ಗ; ೫11 ೭೮ 
ಅಪು; 11 ೩೨; 11 ೨%; % ೨೫ ; 201 ೧೩೯ ಗ; 2೧11 ೫೨ 

ಸುಗಂಧ ಧೂಪಕ್ಕಾಗಿ ಬಳಕೆಯಲ್ಲಿದ್ದ ಸಸ್ಮಜನ, ದ್ರವ್ಯ ಇದು. ತೌರೂರಾದ ಕೊಚಿನ್‌-ಚೈನ 
ವನ್ನು ಬಿಟ್ಟು ಹೊರ ಪ್ರದೇಶಗಳಲ್ಲಿ ಬೆಳೆಯದು. ಆದರೆ: ಕಾವ್ಯಸ್ಥಾತಂತ್ರ್ಯಪ್ರಿಯನಾದ ಪಂಪ ಮರ 
ವನ್ನು ಮಲಯ ಪರ್ವತದಲ್ಲಿ ಹುಟ್ಟುಹಾಕಿದ್ದಾನೆ. ಕ್ರಿ,ಶ. ೭-೮ನೇ ಶತಮಾನಗಳಿಂದಲೂ ಈ ಸಸ್ಮ 
ಜನ್ಯವಾದ ವಸ್ತು ಭಾರತದಲ್ಲಿ ಪರಿಚಿತವಾಗಿದೆ. ಜ 

ಇದೇ ದ್ರವ್ಯವನ್ನು ಅರಬ್ಬೀಯರೂ ಪರ್ಷಿದುನರೂ ಅಯಲೂಗಿ, ಆಯಲೂರ್ವಿ ಎನ್ನುತ್ತಾರೆ; 
ಸಂಸ್ಕೃತದ ಅಗರು ಇದೇ ದ್ರವ್ಯವನ್ನು ನಿರ್ದೇಶಿಸುತ್ತದೆ. ಈ ಮಾತೃಕೆಗಳಿಂಲಲೇ ಲಾಶಿಣಸ| 
'ಆಗಲೂಚ ಎಂದು ಮಾರ್ಪಡಿಸಿಕೊಳ್ಳಲಾಗಿದೆ. 


೧೬ ಪ್ರಬುದ್ಧ ಕರ್ಣಾಟಕ 


ಅಕ್ವಿರೇರಿಯ ಆಗಲೂಚ ೩೦-೪೦ ಅಡಿ ಎತ್ತರ ಬೆಳೆಯುವ ಮರ. ರೆಂಬೆ ಕೊಂಬೆಗಳು ಮುರಿ. 
ದಾಗ ಸಂಭವಿಸುವ ಗಾಯದಲ್ಲಿ ಒಂದು ಬಗೆಯ ಬೂಷ್ಟು ಹೊಕ್ಕು ಪೊಟರೆ ಬಿಡತತ್ತದೆ; ಕಾಂಡದ 
ಗರ್ಭವನ್ನು, ತಿನ್ನುತ್ತದೆ. ಹೀಗೆ ರೋಗಗ್ರಸ್ತವಾಡ ಡೊಗರಾಂದ . ರಾಳದಂತೆಗಟ್ಟಿಯೂಗುವ ಸ್ರವ 
ಸುರಿಯುತ್ತದೆ. ಇದೇ ಅಗರು. ಶ್ರ 

ಮರದಿಂದ ಹೊಸತಾಗಿ ಶೇಖರಿಸಿದ ರಾಳ: ಕಪ್ಪ ಬ್ಲ ಕ್ಕರುತ್ತದೆ.-ಕಾಳಾಗರು, ಕೃಷ್ಣಾಗರು. 
ಮಾರಾಟಕ್ಕಿಡರಿವ ಮುನ್ನ ರಾಳವನ್ನು ಶುದ್ಧಿ ಮಾಡಿ ಇ೫ರ ಜಿರಕೆ ವಸ್ತುಗಳೊಂದಿಗೆ ಮಿಶ್ರಮಾಡುತ್ತಾರೆ; 
ಈ ಭಾವನೆಯಿಂದ ಅಗರು ಸ್ವಲ್ಪ ಬಳ ಬಣ್ಣಕ್ಕೆ ತಿರುಗುತ್ತದೆ. ಇದು ಶ್ವೇತಾಗರು. 


ಕುರವಕ (1101೩ ? ೩00೯೮9) 
ಆಕರ: ಅಪು 20 ಯಂಗ 


ದೋಹದ ಪ್ರಕರಣದ ಸಂದರ್ಧದಲ್ಲಿ ಕ:ರವಕವನ್ನು ಉಪಯೋಗಿಸಿಕೊಂಡಿದ್ದಾನೆ, ಪಂಪ. 
“ಉನ್ನತಕುಚಕಟಾಘಾತ” ಪ್ರಯೋಗದಿಂದ ಮಠ ಹೂಗೊಳ್ಳುವುದೇಬ ಕವಿಸಮಯವನ್ನು 
ಪ್ರಸ್ತಾಪಿಸಿದ್ದಾನೆ. 

ಕರ್ನಾಟಕದ ಕಾಡುಗಳಲ್ಲಿ ಈ ಮರ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ೧೫-೨೫ ಅಡಿ ಎತ್ತರ; 
ಕಾಂಡದ ಮೇಲ್ಭಾಗದಲ್ಲಿ ರಂಬೆಕೊಂಬೆಗಳು; ಬಿಳಿ ಇಲ್ಲವೆ ಕೆಂಪು ಮಿಶ್ರವಾದ ಹೂುತ್ತಿಗಳು ಟೊಂಗೆಯ. 
ತುದಿಯಿಂದ ಬರಿಯುತ್ತವು ದೂರಕ್ಕೆ ಚೆಂಡುಗಳುಂತೆ ಕಾಣುತ್ತವೆ. ವಾಸನೆ ದೂರದಿಂದ ಓತ, ಹತ್ತಿರ. 
ದಿಂದ ಮಾದಕೀಯ, ವೆಗಟು, 

ಕನ್ನಡದಲ್ಲಿ ಈ ಮರ ಕುರವ, ಗುರುವ, ಗೊರವಿ ಎಂಬ ರೂಪಥೇದಗಳಿಂದಲೂ ಪರಿಚಿತ 
ವಾಗಿದೆ; ತಮಿಳಿನಲ್ಲಿ ಕುರಾ. ಕುರಕ್ಕಾ ಎಂದು ಮಾರ್ಪಾಟುಹೊಂದಿದೆ. ಕಾಂಚೀಪುರ ಬಳಿ ತಿರುಪರುತ್ತಿ 
ಕುಪ್ರಮ್‌ ಎಂಬೊಂದು ತೈನಗ್ರಾಮವಿದೆ. ಅಲ್ಲಿನ ವರ್ಧಮಾನಸ್ವಾಮಿ ದೇವಾಲಯದ ಪ್ರಾಕಾರದಲ್ಲಿ 
ಕುರವಕ ಮರವೊಂದು ಬೆಳೆಯುತ್ತಿದೆ. ಬುಡದ ಸುತ್ತ ಕಬ್ಬು ಚಪ್ಪಡಿಯ ಕತ್ಚಿಯಿದೆ. ಅದರ ಮೇರೆ 
ಕೊರೆದಿರುವ ಶಾಸನವೊಂದು (ಕ್ರಿ.ಶ. ೧೦ನೆ ಳುತ್ತಾ 
ಕುನ್ರಾದು ಉಯಿಫಾದು? ಎಂದು ತಿಳಿಸಿ, ಅದರಡಿಯಲ್ಲಿ ಮೂವರು* ಸವಣಮುನಿಗಳು ದೇಹತ್ಕಾಗ 


ಯೂ ಕಡಮೆ. ಹೊರನೋಟಕ್ಕೆ ಪುರಾತಸವಾಗಿಯೇ ಕಾಣುತ್ತದೆ. 


ಕುಂಬಳ ೬ 
ಆಕರ: ವಿವ. 21 ೪೮ 
ನಮ್ಮ ಬಳಕೆಯಲ್ಲಿರುವ ಸೀಗುಬಳ ಬೂದುಗುಂಬಳಗಳಿಂಡೂ ಪ್ರಾಚೀನ: ಭಾರತದಲ್ಲಿ ಬೆಳೆ 
ಯುತ್ತಿದ್ದ ಗಿಡಗಳಲ್ಲ. ಸೀಗುಂಬಳ ೧೬ನೇ ಶತಮಾನದಿಂದ ಈಚೆಗೆ ಪೋರುಗೀಸರ ಮೂಲಕ ಅಮೆರಿಕ 
ದಿಂದ ಅಮದಾದದ್ದು. ಬೂದುಗುಯಳ ಅದಕ್ಕೂ ಹಿಂದೆಯೇ ಚೈನಾದೇಶದಿಂದ ಬುದದ್ದು. ಪಂಪನ: 
ಕುಂಬಳ ಇದ್ದೇ ಆಗಿದ್ದ ಪಕ್ಷದಲ್ಲಿ ಅವನ ಕಾಲಕ್ಕೆ ಮುಂಚೆಯೇ ಭಾಡತಕ್ಕೆ ಬಂದು ನೆಲರಬಿಯು, 
ಕುಂಬ -ಕುಂಭಾಕಾರದ, ಪಳ ಹಣ್ಣು, ಕುಂಬಪಳ-೨ಕುಂಬಳ, ಎಂಬ ಪ್ರತ್ರತ್ತಿ ಸಾಧು: 
ವಾದರೆ ಪಂಪನ ಕಾಲದ ಕುಂಬಳ ಈಗ ಬಳಕೆಯಲ್ಲಿರುವ ಸೋರೆಕಾಯಿ ಆಗಬಹುದು. ಈ ಗಿಡ: 
ಭಾರತದ್ದೇ. ಪ್ರಾಚೀನ ಕಾಲದಿಂದಲೂ ನಮಗೆ ಪರಿಚಿತವಾದದ್ದೇ, ಸೋರೆಕಾಯಿಯೂ ಹೊರಕ್ಕೆ 
ಆರೋಗ್ಯವಾಗಿ ಕಾಣಬಹುದಾದರೂ ಕೆಲವು ಸಲ ಒಳಗೆ ಕೊಳಿತಿರಬಹುದು, 


ಮನ ಕಾವ್ಕಗಳಲ್ಲಿ ಹೂಗಿಡಮರಬಳ್ಳಿಗಳು ೧೭ 


ಹೇದಗೆ (4068005 ೦೭೦೯೦/1551/7103) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು; ಕೇದಗೆ, ಕೇತಕೆ. 


ಆಕರ: ಆಪು. 201 ೧೨೦: 261,0೨೧. 
(ಪ್ರ.ಕ. ಸುಪುಟ 54, ಪುಟ್ಫ೯ ನೋಡಿ), 


ಕನ್ನಡ ಕವಿಗಳು ಸಾಮಾನ್ಯವಾಗಿ ಕೇದಗೆಯನ್ನು 'ಕಾವ್ಯದೊಳಗೆ. ಸಿಕ್ಕಿಸಿ ಬಿಟ್ಟಿರುವರಾದರೂ. 
ಗಿಡದ ಎಲಮುಳ್ಳುಗಳಿಗೆ ಹೆದರಿಕೊಂಡೋ ಏನೋ, ರೂಪವರ್ಣನೆಗೆ ಕೈ ಹಾಕಿಲ್ಲ. ಸಂಸ್ಕೃತ ಕವಿಗಳೂ 
ಅಷ್ಟೇ, ಸುಭಾಷಿತಗಳನ್ನು ನೆಯ್ದಿಟ್ಟಿರುವರಾದರೂ ಮುಳ್ಳುಚಂಚ್ಚಿಗೆ ಒಳಗಾಗದೆ ತಟಸ್ಥರಾಗಿ 
ದೂರದಿಂದಲೇ ಗಿಡವನ್ನು ನೋಡಿ ತೃಪ್ತಿಪಟ್ಟುಕೊಂಡಿದ್ದಾರೆ. 'ಎರೆಯಂಚಿನ ಗರಗಸದಿಂದ ಗಾಯ 
ಗೊಂಡರೂ ಪೊದೆಯ ಒಳಗನ್ನು ಹೊಕ್ಕು ಗೆದ್ದುಬಂದ ಧೈರ್ಮಶಾಲಿಗಳೆಂದರೆ ತಮಿಳು ಕವಿಗಳು, 

'ಮಂಬಿಗೂ ಕೇದಗೆಗೂ ಬಹುಕಾಲದ ನಂಟು, ಪಂಪನೂ ಇದೇ ಪಲ್ಲವಿಯನ್ನು ಹಾಡಿರುವ 
ನಾದರೂ ನೆರವಲಿನಲ್ಲಿ ತನ್ನ ವಕ್ಷಿತ್ವವನ್ನು ದುಂಬಿಯ ಆತ್ಮಗತದಲ್ಲಿ ಬೆಳಿಗಿದ್ದಾನೆ: “ಲೋಕದಲ್ಲಿ 
ನಾವು ಮುಟ್ಟದ ಹೂ ಇಲ್ಲ. ನಮ್ಮ ರೆಕ್ಕೆ ಗಾಳಿಯ ಸ್ಪರ್ಶದಿಂದಲೇ ಎಸಳುಗಳು ಕುಂದಿಹೋಗುತ್ತವೆ; 
'ಒಂದು ಸಲ ಹೀರಿದರೆ ಕಂಪು ಸೋರಿಹೋಗುತ್ತದೆ. ಆದರೆ ಕೇವಗೆ ಷೂ ಹೀಗಲ್ಲ. ಎಷ್ಟು ಹೀರಿದರೂ 
ಉಕ್ಕುವ ಸೌರಭ ಮುಗಿಯದು” (ಅ.ಪು. ೧೨೦). 

ಎಸಳನ್ನು ಮುಟ್ಟಿದರೆ ಸುವಾಸನೆ ಕೆಟ್ಟುಹೋಗಿ “ಕಕ್ತುರಿವಣ್ಣಂ ಮಸಿಗೆಣೆಯಪ್ಪುದು” 
(201 ೧೨೧). ಪಂಪನ ಪತಾತಿನಲ್ಲಿ ದಿಟವರುವುದಾದರೂ ಸ್ಪಲ್ಪ ಉತ್ಪ್ರೇಕ್ಷೆಯದೆ. ಎಸಳಂ ಮುಪ್ಪು 
ಮುಟ್ಟಿಲೊಡಂ ಎಂದು ಓದಿಕೊಂಡರೆ ನಿಜಕ್ಕೆ ಹತ್ತಿರವಾಗುತ್ತದೆ. ಎಂದರೆ: ಬಾಡಿದ ಎಸಳು ಕಪ್ಪಾಗಿ 
ಮಸಿಗೂ 'ತತ್ತುರಿವಣ್ಣಿ'ಗೂ ಸಮನಾಗುತ್ತದೆ. 

ಇಲ್ಲಿ ಕತ್ತುರಿವಣ್ಲು ಎಂಬುದಕ್ಕೆ ಪದಶಃ ಅರ್ಥಮಾಡಿ ಶಸ್ತೂರಿಹಣ್ಣು ಎಂದು ಹೇಳಬಹು. 
ವಾದರೂ ಕಾವ್ಯಾರ್ಥಕ್ಕೆ ಹೊಂದದು. ಕತ್ತುರಿ (ಕಸ್ತೂರಿ) ಪ್ರಾಣಿಜನ್ಮವಾದದ್ದು. ಕಸ್ತೂರಿಮೃಗದ. 
ಗಂಟಲ ಭಾಗದಿಂದ ದುಂಡು ಗುಬುಟೊಂದು ಬೆಳೆದು ಕೊಂಗುತ್ತದೆ. ಇದರಲ್ಲಿ' ತುಂಬಿರುವ ಕಪ್ಪು 
ಪ್ರವ್ಯವೇ ಕಸ್ರೂರಿ. ಹಣ್ಣಿನ ರೂಪಸಾಮೃದಿಂದ ಈ ಗ್ರಂಥಿಯನ್ನು ಪಂಪನು ಕತ್ತುರಿವಣ್‌ಎಂದು. 
ವರ್ಣಿಸಿರುವಂತೆ ಭಾಸವಾಗುತ್ತ.ಜ. ( 


ಕೇಸರಿ (0೦೦13 5೩11103). 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಕೇಸರಿ. ಕುಂಕುಮ, ಕಾಶ್ಮೀರ 


ಆಕರ: ಅ.ಪು. 361056; 201 ಊ೬೯ಗ: 2೪1೫೨ 

“ತಲೆಗೇಳುವ ಕುಸುಮನಿಚಯು ಕಾಶ್ಮೀರಂ" (201 ೧೨೮) ಇಲ್ಲಿ ಸ್ವಲ್ಪ ಕ್ಲಿಷ್ಟತೆಯಿದೆ. 
ಕೇಸರಿ ಹೂವಿನಂತೆ ರೂಪಗೊಂಡಿದ್ದ ಬಯ್ತಗ(ಬಯ್ತಲೆಯ ಆಭರಣ)ವೇ ತಲೆಯ ಮೇಲೆ ಶೋಭಿಸಿತೋ 
'ಅಥವಾ ಕೇಸರಿಹೂವೇ ಅಭರಣವಾಯಿತೋ ಹೇಳುವುದು ಕಷ್ಟ. ತಾವರೆಕಾಂಡದಿಂದಾದ ಬಳೆ. 
ಗಳನ್ನೂ, ಅದರದೇ ಹೂವಿನಿಂದಾದ ಕರ್ಣಪೂರವನ್ನೂ, ಜಾಜಿಯ ಹೂವಿನಿಂದ" ಕೋದ ಸರಿಗೆ. 
ಯನ್ನೂ ಅಲಂಕಾರಾಭರಣಗಳಾಗಿ -ಉಪಯೋಗಿಸಿಕೊಂಡ ಆ ಸ್ತ್ರೀಯರು ಕೇಸರಿ ಹೂವನ್ನು 
ಬೈತಲೆಯಲ್ಲಿ ಸಿಕ್ಕಿಸಿಕೊಂಡರು ಎಂದು ಗ್ರಹಿಸುವುದು ಸ್ವಾಭಾವಿಕವೇ. 

ಆದರೆ ಕೇಸರಿ ಕಾಶ್ಮೀರಪ್ರದೇಶವನ್ನು ಬಿಟ್ಟು ಭಾರತದಲೆಲ್ಲೂ ಬೆಳೆಯದು. ಹೂವನ್ನೇ 
ಆಭರಣವನ್ನಾಗಿ ಧರಿಸುವ ಪಕ್ಷಕ್ಕೆ ಆದು ಕಾಶ್ಮೀರ ಸ್ತ್ರೀಯರಿಗೆ ಮಾತ್ರ ಸಾಧ್ಯ. ಪಂಪನ ಭೂಗೋಳವೆಲ್ಲ. 
ದಕ್ಷಿಣ ಭಾರತ; ಕೇಸರಿಹೂ ಇಲ್ಲಿನ ಸ್ತ್ರೀಯರ ಆಭರಣವಾಗಬೆಕಾಗಿದ್ದರೆ ಅಡು ಚಿನ್ನದಲ್ಲೋ 
ಬೆಳ್ಳಿಯಲ್ಲೋ ರೂಪಗೊಂಡಿದ್ದಿರಬೇಕು ಮಾಸುತ್ತದೆ. 


೧೮. ಪ್ರಬಂದ್ಧ ಕರ್ಣಾಟಕ 


ಪಂಪನ ಕಾಲದಲ್ಲಿ ಕೇಸರಿ ಬಕಕೆಯಲ್ಲಿತ್ತೆಂಬುದಕ್ಕೆ ಆದಿಪುರಾಣದ ಪದ್ಮಗಳು ಸಾಕ್ಷಿಯಾಗಿವೆ. 
ದರೆ ೧೦ನೇ ಶತಮಾನದ ವೇಳೆಗಾಗಲೇ ಕಾಶ್ಮೀರಕ್ಕೂ ದಕ್ಷಿಣ ಭಾರತಕ್ಕೂ ವ್ಯಾಪಾರ ವಾಣಿಜ್ಯ 
ಸಂಬಂಧವೇರ್ಪಟ್ಟು ನೆಲೆಯಾಗಿತ್ತೆಂದು ಧಾರಾಳವ್ದಾಗಿ ಊಹಿಸಬಹುದು, ಆ ಪ್ರದೇಶದಿಂದ ಪ್ರತ್ಯ್‌ 
ಭಿಡ್ಡಾದರ್ಶನ ಸಂಪ್ರದಾಯಸ್ಥರು ದ್ಹಣ ಭಾರತಕ್ಕೆ ಬಂದು ಚಿದಂಬರದಲ್ಲಿ ನೆಲಸಿದ್ದೂ ಸುಮಾರು. 
ಇದೇ" ಕಾಲದಲ್ಲಿ ಎಂಬುದಕ್ಕೆ 'ಸಾಕ್ಷ್ಯಗಳಿವೆ.. 


ಕೊಸಗುು (??1೦5೧ೀ೯170ಣ ಔ0)/7081077) 


ಆಕರ: ವಿ.ವಿ.-1% 1 
ಅ.ಪು-21 ೫% 


ಮೇಲೆ ಕಾಣಿಸಿರುವ ಅನನ್ಯತೆಯನ್ನು ನಿಘಂಟುಗಳಲ್ಲಿ ಕಾಣಬಹುದು. ಆದರೆ ನಗೆ ಸಮರ್ಪಕ 
ವಾಗಿಲ್ಲ. ಕೊಸಗಿನ ಕೇಸರಗಳನ್ನು ಅಮ್ಭುತದಲ್ಲೂ ಶೃಂಗಾರ ರಸದಲ್ಲೂ ಅದ್ದಿ (ಇನ್ನೂ ಏನೇನನ್ನೋ 
ಮಾಡಿ) ಬ್ರಹ್ಮನು ಸುಭದ್ರೆಯನ್ನು ಸೃಷ್ಟಿಮಾಡಿದನಂತೆ (ವಿ. 1% ೭೫. ಕೊಸಗನ್ನೇ ಕರ್ಣಿಕಾರ 
ಎಂದೂ ಹೇಳುತ್ತಾರೆ. ಕರ್ಣಿಕಾರದ ಕೇಸರಗಳು ಕುಚ್ಚುಕುಚ್ಚಾಗಿರುತ್ತವೆ. ಆದರೆ ಈ ಸಂದರ್ಭಕ್ಕೆ ಯಾವ 
ಬಗೆಯಲ್ಲೂ ಹೊಂದಿಕೊಳ್ಳದು. 


ಪಂಪನಿಗೆ ನೇರವಾದ ಪರಿಚಯವಿದ್ದ ಮರ ಕೊಸಗು ಎಂದು ನನ್ನೆ ನಂಬಿಕೆ. ಆದರೆ ಈಗಿನ 
ಅನನ್ಯತೆ ಸದ್ಯಕ್ಕೆ ತಿಳಿಯರು, 


ಗೊಜ್ಜಗೆ 


ಆಕರ: ವಿವ? ೩೦ 
ಆಪು-201 ೧೦೯; 201 ೧೨೫; 21 ೧೬ 
೧ (ಪ್ರಕ, ಸಂಪುಟ ೫೪, ಪುರ್ಟ ನೋಡಿ) * 


ಪಂಪನ ಮಾತುಗಳಿಂದ ಈ ಗಿಡದ ಅನನ್ಯತೆಯನ್ನು ಗುರುತಿಸಲಾಗದು. ಸಾಮಾನ್ಯ ಅಭಿಪ್ರಾಯದ 
ಪ್ರಕಾರ ಇದು ಸೇವಂತಿಗೆ, ಕಿಟ್ಟೆಲ್‌ ನಿಘಂಟುವಿನಲ್ಲೂ (ಎರಡನೆ ಆವೃತ್ತಿ) ಹೀಗೆಯೇ ತಿಳಿಸಿದೆ. ಆದರೆ 
ಸೇವಂತಿಗೆಯೂ ಗೊಜ್ಜಗೆಯೂ ಬೇರೆ ಬೇರೆ ಜೀನಸುಗಳಲ್ಲದಿದ್ದರೂ ಸ್ವೀರೀಸುಗಳು ಎಂದು ನನ್ನ 
ಅಭಿಪ್ರಾಯ (ಸೇವಂತಿಗೆ ನೋಡಿ). 


ಗೊಜ್ಜಗೆ ಹೂವಿನ ಬಣ್ಣವನ್ನು ಮಸಿಗೆ ಹೋಲಿಸಿದ್ದಾನೆ. ಪಂಪ (ಆಪು. 201 ೧೦೯), ನಾನು 
ಇನ್ನೊಂದೆಡೆ ತಿಳಿಸಿರುವಂತೆ ಇದು ಕಾಡಿಗೆಗಪ್ಪಾಗಿಯೇ ಇರಬೇಕಾಗಿಲ್ಲ. ಕೆಂಪು, ನೀಲಿ, ಹಸುರು 
ಬಣ್ಣಗಳು ಬಹುತೀಕ್ಸ್ಟ್ಣವಾದಾಗ ಆಯಾ ಛಾಯೆಗಳೂ ಒಂದು ಬಗೆಯ ಕಪ್ಪಾಗಬಹುದು. ನೀಲ 
ಸೈದಿಲೆಯನ್ನು ಆನ್ನೈಯ್ವಲ' ಎಂಬ ಪದಸಂಯೋಜನೆಯಿಂದ "ಕಪ್ಪುಬಣ್ಣದ ನೆಯ್ದಲು' ಎಂದು 
ಕಾವೃದೃಷ್ಟಿಯಿಂದ ಪಂಪನೇ ವರ್ಣಿಸಿದ್ದಾನೆಂಬುದನ್ನೂ ಗಮನದಲ್ಲಿಟ್ಟುಕೊಳ್ಳಚೇಕು. (ಎಂ. ೪ ೫೧) 

ತರುಬಿನಲ್ಲಿ ಮುಡಿದಾಗ ಗೊಜ್ಜಗೆ ಹೂ 'ಉರಿರ್ಮ' ಒಪ್ಪವುದು ಎಂದಿದ್ದಾನೆ. ಪುಪ (ಆಷ್ಟು. 
301 ೧೨೬), ಈ ಮಾತಿಗೆ "ಉದುರಿ' ಎಂದು ಅರ್ಥಮಾಡಲಾಗಿದೆ. (ರಾಜರತ್ನಂ, ಜಿ.ಪಿ: ಶ್ರೀಕವಿಪಂಪ, 
ಪುಟ ೭೦ ನೋಡಿ), ಮುಡಿದಾಗ ಎಸಳುಗಳು ಉದುರಿ ಹೋದರೆ ಒಪ್ಪವೇನು ಬಂತು? 'ಉದಿರ್ಮ 
ಎಂದರೆ ಉದಯಿಸಿರ್ದು, ಉದಿಸಿ, ಅರಳಿ ಎಂಬ ಭಾವವನ್ನು ಗ್ರಹಿಸುವುದು ಸಾಧುವಾದರೆ ಗಿಡದ 
ಅನನ್ಯತೆಯನ್ನು ಗುರುತಿಸುವುದಕ್ಕೆ ಒಂದು ಸುಳಿವು ದೊರಕುತ್ತದೆ. 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರ£ 


ಗೋಧಥೂಮ 
ಆಕರ: ವಿವ.-20%1೩ ಗ 
ಯವದಂತೆ ಗೋಧಿಯೂ ದಕ್ಷಿಣ ಭಾರತಕ್ಕೆ ಉತ್ತರ: ಭಾರತದಿಂದ ಪರಿಚಯವಾದ ಧಾನ 
'ಯಗ್ವೇದದಲ್ಲಿ ಗೋಧಿಯ ಉಲ್ಲೇಖವಿಲ್ಲವಾದರೂ ಇತರ ಸಂಹಿತೆಗಳಲ್ಲಿದೆ. ಯವದಿಂದ ತಯಾರಿಸುತ್ತಿದ್ದ 
ಆಡುಗೆಗಳಿಲ್ಲವನ್ನೂ ಗೋಧಿಯಿಂದಲೂ ಮಾಡುತ್ತಿದ್ದರು: ಯವಕ್ಕಿಂತಲೂ ಗೋಧಿಯ. ಉಪಯೋಗ 
ಪಕ್ಷಿಣ' ಭಾರತದಲ್ಲಿ ಬಹುಕಾಲದಿಂದಲೂ ಬೇರೂಂದೆ, 
(ಚಂದನ) ಶ್ರೀಗಂಧ (54181011 810077) 
ಪಂಪನು ಉಪಯೋಗಿಸಿರುವ ಪರ್ಯಾಯ ವನಗಳು: ಸಿರಿಕಂಡ, ಚಂದನ, ಹರಿಚಂದನ, ಮಳೆಯಜ 
ಆಕರ: ವಿ.ವಿ.-13/ ೨೧; 177 ೨೨; 11 ೫೯; 1% ೫; 7 ೫ಗ; ೫೩೦; 
೪೫೨; ೪ ೬೬ :20111೨ ಗ. 
ಅ.ಪು-2011 ೫೨. 


ಪಂಪನು ಶ್ರೀಗಂಧದ ಮರವನ್ನು ಪ್ರತ್ಯಕ್ಷವಾಗಿ ಕಂಡಿದ್ದನೋ ಇಲ್ಲವೋ ಎಂಬ ಸಂದೇಹ 
ತಟ್ಟುತ್ತದೆಯಾದರೂ ಆದರ ಚೌಬೀನೆ ಹೊಮ್ಮುವವಾಸನೆಯನ್ನು ಆನುಭವಿಸಿದ್ದನೆಂಬುದು ಸ್ಪಷ್ಟ 
ವಾಗಿದೆ. 

ಶ್ರೀಗಂಧವನ್ನು ಮಲಯಪರ್ವತವಾಸಿ ಎಂದು ನಿರ್ದೆಶಿಸಿದ್ದಾನೆ (ವಿ.ವಿ. 11 ೨೧; 11 0). 
ಇದು ಸರಿಯೇ. ಮಲಯ ಎಂಬ ಪ್ರದೇಶ ಭಾರತದ ಹೊರಗಿರುವ ಆದೆೇ ಹೆಸರನ್ನು ಕೊಂಡ ಪರ್ಯಾಯ 
ದ್ವೀಪವಲ್ಲವೇಬುದನ್ನೂ, ಈಗಿನ ಕರ್ನಾಟಕದ ದಕ್ಷಿಣ ಪ್ರದೇಶವನ್ನೂ ಅದನ್ನಂಟಕೊಂಡಿರುವ ತಮಿಳು. 
ಕೇರಳ ಪ್ರದೇಶಗಳಲ್ಲಿ ಹಬ್ಬಿರುವ ಘಟ್ಟಪ್ಪಾಂತಗಳನ್ನೂ ನಿರ್ದೇಶಿಸುತ್ತದೆಯೆಂಬುದನಲ್ಲ ನೆನಪಿನಲ್ಲಿಟ್ಟು 
ಕೊಳ್ಳಬೇಕು. ಈ ಹರವನ್ನು ಬಿಟ್ಟು ಶ್ರೀಗಂಧ ಬೆಳೆಯದು. ಆದರೂ ಕವಿಸ್ವಾತುತ ದ ಹಕ್ಕಿನಿಂದ 
ಪಂಪ ಈ ಮರವನ್ನು ಯಮುನಾನದಾ ತೀರದಲ್ಲೂ ಬೆಳಸಟ್ಟಿದ್ದಾನೆ !(ಐ.ಎ. ಳ್ಥ ೫೨). 

ಕಾಡಾನೆಗಳ ಕೇಳಿಯಲ್ಲಿ ಮುರದು ಬಿದ್ದ ಶ್ರೀಗಂಧ ಮರಗಳುದ ಹೊಮ್ಮಿದ ಸುವಾಸನೆಯನ್ನು 
ಚಂದನರಸ ಎನ್ನುತ್ತವೆ (ವಿ.ಎ. 117 ೨೨) ಸೆಕೆಗಾಲದಲ್ಲಿ ಚಂದನಲೇಪ ದೇಹಕ್ಕೆ ತಂಕೀಯುತ್ತದೆ (ವಿ.ವಿ. 
೪ ೫), ಚಳಿಗಾಲದಲ್ಲಿ ಚಂದನಧೂಪ ಸುಖೋಷ್ಟತೆಯನ್ನೀಯುತ್ತದೆ (ವಿ.ವಿ, ೪7 ೩೦). ಈ ದ್ವಂದ್ವ 
ಗುಣ ಪಂಪಸಿಗೂ ಹಿಂದಿನ ಪ್ರಾಚೀನ ವೈದ್ಯಕೋಶಗಳಲ್ಲೂ ಉಕ್ತವಾಗಿದೆ. ವಕ್ಚಃಸ್ಥಳೆದ ಮೇಲೆ ಚಂದನ 
ಲೇಪ ಮಾಡಿಕೊಳ್ಳುವುದು ಪಂಪನ ಕಾಲದ ಸ್ತ್ರೀಯರ ಅಲಂಕಾರಗಳಲ್ಲೊಂದಾಗಿತ್ತು (ವಿ.ವಿ. 1 ೬.) 

ಶ್ರೀಗಂಧ ಮರದ ಮೇಲೆ ಬೀಕಿದ ಗಾರಿ ಪೆಂಪು ಪಡೆದಿತ್ತು. ಎನ್ನುತ್ತಾನೆ. ಪಂಪ (ವಿ.ವಿ. 7೪ ೨೧). 
ಪರಿಮಳವಿರುವುದು ಜೌಬೀನೆಯ ಗರ್ಭದಲ್ಲಿ; ಎಲೆ ಹೂಗಳಲ್ಲಲ್ಲ. ಮರದ ಒಂದು ಭಾಗಕ್ಕೆ ಮಾತ್ರ. 
'ಪತ್ತವಾಗಿರುವ ಗುಣವನ್ನು ಮರಕ್ಕೇ ಇದೆಯೆಂಬ ಹೇಳಿಕೆ ಉತ್ಪ್ರೇಕ್ಷಾಲಂಕಾರವಾಗಬಹುದೇ? (ಬತ್ತ 
ನೋಡಿ). 

ನಮ್ಮ ಪ್ರಾಚೀನರು ಸಾಮಾನ್ಯವಾಗಿ ಎರಡು ಬಗೆಯ ಚಂದನಗಳನ್ನು ಹೆಸರಿಸುತ್ತಾರೆ: ಹರಿ 
ಚಂದನ ತಚಂದನ) ಮತ್ತು ರಕ್ತಚಂದನ, ಮೊದಲನೆಯದು ಶ್ರೀಗಂಧ. ರಕ್ತಚಂದನವೂ 
ದಕ್ಷಿಣ ಭಾರತದ ಕಾಡುಗಳಲ್ಲೇ ಬೆಕೆಯುತ್ತದೆಯಾದೆರೂ ಬಹುಕಾಲ ಉಪಯೋಗಕ್ಕೆ: ಒಗ್ಗಿರಲಿಲ್ಲ. 
ಮೊದಮೊದಲು ಕೆತ್ತನೆಯ ಕೆಲಸಕ್ಕಾಗಿ ರಕ್ತಚಂದನ ಚೌಜೀನೆ. (91070೦೩೯05 58018117105) 
ಬಳಕೆಗೆ ಬುತು; ಈಗಲೂ "ತಿರುಪತಿ ಗೊಂಬೆ'ಗಳಿಗೆ ಈ ಮರವೇ ಮೂಲ ಸರಕು, ಮರವನ್ನು ಸಾಣೆ 
ಕಲ್ಲಿನ ಮೇಲೆ ತೇಯ್ದು ಕೆಂಪುಗಂಧವನ್ನು ತೆಗೆಯುವ ಸಂಪ್ರದಾಯ ಯಾವಾಗ ಹುಟ್ಟಿತೆಂದು ತಿಳಿಯಲು 


೨೦: ಪ್ರಬುದ್ಧ ಕರ್ಣಾಟಕ 


ಆಧಾರಗಳು ದೊಶೆಕಿಲ್ಲ. ದಕ್ಷಿಣ ಭಾರತದಲ್ಲಿ ಶಾಕ್ತ ಮತ್ತು ಸೌರ ಸಂಪ್ರದಾಯಗಳು ಚೇರೂರಿ, ಕೆಂಪು 
ಹೂ, ಕೆಂಪು ಅಕ್ಷತೆ, ಕೆಂಪು ವಸ್ತ್ರ ಮೊದಲಾದವು ಉಪಯೋಗಕ್ಕೆ ಬಂದ. ಸಮಯದಲ್ಲಿ ಕೆಂಪುಗಂಧವೂ 
ಬಳಕೆಗೆ ಬಂದಿದ್ದಿ ರಬೇಕು. ರಕ್ತಚಂದನಕ್ಕೆ ಪರಿಮಳಂಿಲ್ಲ. 


ಜಾದಿ (1450210087 8[೩001100/0) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪಥಗಳು: ಜಾದಿ, ಜಾಜಿ, (1)ಜಾತಿ 
ಆಕರ: ವಿವಿ-111೬೯; 111೭0 
ಆಪು. (1 ೬; 201 ೯; 201 ೮೯; 21 ೧೦೯; 21 ೧೧೩; 
೫1 ೧೨೨; ೫1 ೧೨ 
(ಪ್ರಕ. ಸಂಪುಟ 54, ಪುಟ 12 ನೋಡಿ) 


ಮಲ್ಲಿಗೆ ಮೊಲ್ಸೆಗಳಂತೆ ಈ ಗಿಡವೂ ಜಾಸ್ಮಿನಮ್‌ ಜೀನಸಿಗೆ ಸೇರಿದ ಇನ್ನೊಂದು ಸ್ಪೀಷೀಸು, 
ಕರ್ನಾಟಕದ ಕಾಡುಗಳಲ್ಲಿ ಬೆಳೆಯುತ್ತದೆ. ಬಳ್ಳಿಯಾಗಿ ಚೆಳೆದು ಅಕ್ಕಪಕ್ಕದ ಗಿಡಮರಗಳೊಂದಿಗೆ ನುಲಿ. 
ಹಾಕಿಕೊಳ್ಳುತ್ತದೆ. ಹೂವಿನ ಪರಿಮಳ ಕ್ಚಣೆಕವೆಂಬುದನ್ನು ಪೊಸಜಾದ (ಆ.ಪು. 201 ೬), ಪೂಸತಲರ್ಡ. 
(ಆ.ಪು. 120 ೧೧೫) ಅಲರ್ದರಗಳಿಗೆಯ ಜಾದಿ (ಆ.ಪು. 201 ೧೨೨) ಮೊದಲಾದ ವಿಶೇಷಣ 
ಗಳಿಂದ ಬೆಳಗಲಾಗಿದೆ. ಹೂಬಿರಿಯುವ ಕಾಲ ಬೆಳದಿಂಗಳು ಎಂದೂ ಸೂಚಿತವಾಗಿದೆ (ಅ.ಪ 2೭1 ೯) 
ಯಾದರೂ ಇರುಳಿನಲ್ಲಿ ಎಂದು ತಿಳಿಯಬೇಕು. ಜಾದಿ ಶರತ್ಕಾಲದಲ್ಲಿ ಹೂ ತಳೆಯುತ್ತದೆ ಎಂಬ. 
ಪಂಪನ ಹೇಳಿಕೆಯನ್ನೂ (ಆ.ಫ. 1/]7 ೬೯) ಒಪ್ಪತಕ್ಕದ್ದೇ. ಒಂದು ಗಿಡವನ್ನು ಕುರಿತು ಇಷ್ಟೊಂದು. 
ವಿವರಗಳನ್ನು ಕೊಡುವ ಕವಿಗಳು ತೀರ ವಿರಳ. ಈ ವಿವರಗಳನ್ನು ಕೊಂಡೇ ಗಿಡದ ಅನನ್ಯತೆಯನ್ನು 
ಸ್ಫುಟವಾಗಿ ತಿಳಿಸಲು ಸಾಧ್ಯವಾಗಿದೆ. 

ಹೊಸದಾಗಿ ಅರಳಿದ ಜಾದಿಯ ಕಂಪು ಮೃದುವಾದ ಮಾಧುರ್ಯಗೊಂಡದ್ದು. ““ಜನಮಂ 
ಸೋಲಿಸುಗುಂ/? “ಅನಂಗಾಮೃತ ಸೌಖ್ಯಸಾರ'" ಇನ್ನಾವ ಹೂವೂ ಈ ಗುಣವನ್ನು ಪಡಲ್ಲ. ಎಂದು 
ಪಂಪನ ಅಭಿಪ್ರಾಯ (ಆ.ಪು. ೮[ ೧೫೩. ಇ 

“ಸೊಡರ ಬೆಳಗಿನೊಳ್‌ ಕೊರಗುವ ಜಾಜಿ” ಎಂದ ಪಂಪ (ಆ.ಪು. 20 ೧೦೯), ಈ ಸಂದರ್ಭ: 
ದಲ್ಲಿ ಸೊಡರ ಕಾಚಿಯೇ ಹೆಚ್ಚು, ಜಾದಿಯು ಕಾಂತಿಹೀನ ಎಂಬ ಟೀಕೆ ಸಲ್ಲದು. ಚಂದ್ರಶೀತಲ ಕಿರಣ 
ದಲ್ಲಿ ಜಾಜಿ ಅರಳುತ್ತದೆಯೆಂದು ಪಂಪನೇ! ನಮಗೆ ತಿಳಿಸಿದ್ದಾನೆ. ಎಂದರೆ ಪುಸ್‌" ಜುದಿಯ ಕ್ಷಣಿಕ 
ಕಂಪನ್ನು ಅನುಭವಿಸಬೇಕಾದರೆ ತಣುವು. ವಾತಾವರಣ ಬೆಡು. ಬಿಸಿಯೇರಿದ ವಾತಾವರಣದಲ್ಲಿ 
ಸೊಡರ ಮಗ್ಗುಲಲ್ಷಿ-ಕಂಪು ನಾಶವಾಗುತ್ತದೆ, ಹೂ ಮಾಸುತ್ತಶೆ. ಬೆಂಗಳೂರು ಹವದಲಿ ಬೆಳೆದ 
ಡಾಜಗಿರುವ ಪರಿಮಳ ಸಮುದ್ರಮಟ್ಟದಲ್ಲಿ ಬೆಳೆದ ಜಾಜಿಗಿಲ್ಲವೆಂಬುದು ರಸಿಕರ ಅನುಭವ. . 


ತನಾಲ (೧17/8177002012 181418) 
ಆತರ: ವಿವ..1 ೧೨1; ೫೫೨; ೫ ೮೬; ೫11 ೭೬ 
ಆ.ಪ್ರ. ೫1೬೦. 


ತಮಾಲ (ತಮಾಳಿ) ಎಲೆಯ ಒಣ್ಣ ಕಪ್ಪು ಭಾಯೆಗೊಂಡ ಹಸುರು ಎಂದು ಅನೇಕ ಸಂಸ್ಕೃತ 
ಕಾವ್ಯಗಳಿಂದ ತಿಳಿದು ಬರುತ್ತದೆ (ಉದಾ: ಶ್ಯಾಮಸ್ತಮಾಲ. ದ್ರುಮ್ಮೇಃ-ಗೀತ ಗೋವಿಂದ), ಪಂಪು 
ಕುಂತಿಯ ಚೂಚುಕವನ್ನು ಓಪ್ಪವಿಡುವ ಸಂದರ್ಭದಲ್ಲಿ ಕಪ್ಪಬಣ್ಣವನ್ನು ಪ್ರತಿಮೆಯಾಗಿಟ್ಟು, 
ಕೊಂಡಿರುವಂತಿದೆ. ಹೀಗಿರುವಾಗ ತಮಾಳವನು ಹೆಸಿಗೆಯ ಚಿಗುರು ವದು ಅರ್ಥಯಿಸುವುದರಲ್ಲಿ 
('ದೀಸಿಕೆ) ' ಸಾಧುತ್ತವಿಲ್ಲ. 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು 30 


ಯಮುನಾ ತೀರದಲ್ಲೂ ನಂದನವನದಲ್ಲೂ ತಮಾಲ ವೃಕ್ಷ ಬೆಳೆಯುತ್ತಿತ್ತು. ಪಂಪನ ಪ್ರ 
(ಎ.ಎ. 11 ೫೨; 1 ೮೬). ನಿಜವಾದ ಹಿಮಾಲಯದ ತಪ್ಪಲು! ಪ್ರದೇಶದಲ್ಲೂ ಅಸ್ಸಾಂನ ಬ 
ಗಳಲ್ಲೂ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಸಣ್ಣಮ್ಮರ, ದಟ್ಟವಾದ ಎಲೆಹೊದಿಕೆ. ಎಲೆಯ ಮೇಲೆ. 
(ಹಿಂಭಾಗ) ಮೂರು ನಾಮದತೆ. ವಿನ್ಭಾಸಗೊಂಡಿರುವ ಉಬ್ಬುನರಗಳು. ಪ್ರಾಚೀನ ಕಾಲದಿಂದಲೂ 
ಎಲೆ. ಸಾಂಬಾರದಿನಸಾಗಿ ಪದ್ಧಿ ಹೊಂದಿದೆ. ದಕ್ಷಿಣ ಭಾರತಕ್ಕೆ ಕಡಲು ವ್ಯಾಪಾಂದ ಮೂಕ ಕ್ರಿಸ್ತ 
ಶಕದ. ಅದಿಶತಮಾನಗಳಲ್ಲಿ ಸರಾಜಾಗುತ್ತಿತ್ತು. ಮೆಡಿಟರೇನಿಯನ್‌ ಇಸ್ಟಗಳೂ' ರವಾನೆ. 
ಯಾಗುತ್ತಿತ್ತು. 

ಪಶ್ಚಿಮ ಘಟ್ಟಗಳಲ್ಲಿ ಸಿನ್ನಮೊಮಿನ ಬೇರೆ ಸ್ಪೀಷೀಸುಗಳಿಗೆ ಸೇರಿದ ಗಿಡಗಳು ಬೆಳೆಯುತ್ತವೆ. 
ತಮಾಲ ಪತ್ರಕ್ಕೆ ಬೆರಕೆ ಮಾಲಾಗಿ ಈ ಎಲೆಗಳು ಮಾರುಕಟ್ಟೆಗೆ ಬರುತ್ತವೆ. ನಮ್ಮ ಜನ ಇದನ್ನೇ 
"ಅವಂಗ ಪತ್ರೆ"” 'ಜಾಕಾಯಿ ಪ್ರೆ” ಎಂದೆಲ್ಲ ಹೇಳಿಕೊಂಡು ಉಪಯೋಗಿಸುತ್ತಾರೆ. (ಲವಂಗ್ಕೂ 
ತಮಾಲಕ್ಕೂ ಯಾವ ಸಂಬಂಧವೂ ಇಲ್ಲ). ಸಸ್ಮಾಹಾರಿಗಳಿಗಿಂತಲೂ ಮಾಂಸಾಹಾರಿಗಳಿಗೆ ತಮಾಲ. 
ವಾಸನೆ ಪ್ರಿಯ. 

ತಾವರೆ (74010801077 5760105077) 

ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ತಾವರೆ, ಕೆಂದಾವರೆ, ಅಂಭೋಜ, 
ಅಬ್ಬ, ಮೃಣಾಳ, ವನಜ, ಕೋಕದ, ಆಂಬುಜ, ಪದ್ಮ, ಕಮಳ, ಕಮಲ, ನೀರೇಜ, ಶತಪತ್ರ, ಪಡಜ, 
ಅಂಬೋರುಹ. 

ಆಕರ: ವಿ.ವಿ. 1 ೪೦; 8 ೧೧೫% 11 ೧೭; 11 ೧೯ ಗ; 11 ೨೯; 11 ೩೯ ಗ; 3೯ 


೭೭ ಗು 111 ೧೧ ಗ: 811 ೧೮: 811 ೩೩ ಗ: 111 ೩೯; 1% ೮೬; 

31 ೪೮ ಗ; 0/1 1 ೧೦೭ ೫ ೫ಗು 

೫೧0; 7 ೧೬; 3 ೩೪; 1 ೫೬; ೫ ೬೩; ೫ ೮೦; ೫೭ ೫೧ 
ಆಪು 1 ೬ 


(ಪ್ರತ. ಸಂಪುಟ 54, ಪುಟ 8 ನೋಡಿ) 


ನೆಯ್ದಿಲಿನಂತೆ ತಾವರೆಯೂ ಓಮಾಲಯದಿಂದ ಕನ್ಮಾಕುಮಾರಿಯ ವರೆಗೆ, ರಾಜಾಸ್ಥಾನದಿಂದ 
ಬುಗಾಳದ ವರೆಗೆ, ಮೈದಾನ ಪ್ರದೇಶಗಳೆಲ್ಲ ಬೆಳೆಯುತ್ತದೆ. (ಭೂಮಿಯ ಉಪ್ಪ ಶ್ಮವಲಯ ಪ್ರದೇಶ. 
ಗಳಲ್ಲಲ್ಲ ಬೇರೆ ಬೇರೆ ಸ್ವೀಸೀಸುಗಳು ಬೆಳೆಯುತ್ತವೆ. ಪ್ರಾಚೀನ ಕಾಲದಿಂದ ಭಾರತೀಯರಿಗೆ ಭಾವೋತ್ಕರ್ಷ. 
ವೀಯುತ್ತಿರುವ ಗಿಡ ಇದು. 

ಪಂಪನು ಎರಡು ಬಣ್ಣಗಳ ತಾವರೆ ಹೂಗಳನ್ನು ನಿರ್ದೇಶಿಸುತ್ತಾನೆ: ಬಿಳಿದಾವರೆ (ವಿ.ವಿ. 190: 
17 ೫ ಗ) ಮತ್ತು ಕೆಂದಾವರೆ (ವಿ.ವಿ. 118೯ ಗ) ಈ ಎರಡು ಬಣ್ಣಗಳ ಹೂ ತಳೆಯುವ ಗಿಡಗಳು 
ಬೇರೆಯಾದರೂ ಒಂದೇ ಸ್ಪೀಷೀಸಿಗೆ ಸೇರಿದವು. 

'ಪುಷನು ಲಕ್ಷ್ಮಿಯನ್ನು ಬಳಿದಾವರೆಯಲ್ಲಿ ನಿಲ್ಲಿಸಿದ್ದಾನೆ. ಆದರ ಮಗ್ಗುಲಲ್ಲಿ ಜಾಕವ್ವೆಯನ್ನು 
ನಿಲ್ಲಿಸಿ ಲಕ್ಷ್ಮಿಯು ಕಾಂತಿಹೀನ ಎನ್ನುತ್ತಾನೆ (ವಿ.ವಿ. 1 ೪0), ಸಂಜೆಯ ಅರುಣಾಕಾಶ ಕೆಂದಾವರೆಯ 
ಹೂನೀರನ್ನುಂಡದ್ದರಿಂದ ಉಂಟಾಯಿತು ಎನ್ನುತ್ತಾನೆ (ವಿ.ವಿ. 1% ೪೬), ಅಸ್ತಮಿಸುತ್ತಿರುವ ಸೂರ್ಯ 
ಸೆದುರು ಆರರದ್ದ ತಾವರೆ ಹೊ. ಮುಚ್ಚಿಕೊಳ್ಳುವುದನ್ನು “ಆದಿತೃಂಗೆ ತೆಯ್ಯಂ ಮುಗಿವೆ ಮುಗಿದು" 
ಎಂದು ಕಾವ್ಟವಾಣಿಯಲ್ಲಿ ಚಿತ್ರಿಸಿದ್ದಾನೆ (ವಿ.ವಿ. 11/ ೮ ಗ). ಮರ್ಯೋಧನನ ಮುಖ ಅವನ. 
ತುರುಬಿಗಿಂತಲೂ. ಕಿರಿಯದಾಯಿತು. ಎಂಬ ಹೇಂಗೆ ಪ್ರಶ್ಟಿದೊರಕುವಂತೆ ಬೀಷ್ಮದ್ರೋಣಾದಿಗಳ 
ಮುಖ ಅರಳಿದ ತಾವನೆಗಿಂತಲೂ ಹಿರಿಯದಾಯಿತು ಎನ್ನುತ್ತೆ (ಿವಿ.11 ಬಗ 


2. ಪ್ರಬುದ್ಧ ಕರ್ಣಾಟಕ. 


ತಾವರೆ ಹೂವಿನಿಂದ ಅನುವಾದ ಸರಿಗೆ ಕುಕಣಗಳಿಂದಲೂ ಕಟಿಸೂತ್ರದಿಂದಲೂ ಅಲಂಕಾರ 
ಗೊಂಡಿದ್ದರುತೆ ಸ್ತ್ರೀಯರು (ವಿ.ವಿ. ೫ ಗ; 37 ೧, ಪಾಂಡುವು ಸಾಯುವ ಮುನ್ನ ಮಾದ್ರಿಯನ್ನಷ್ಪಿ 
ಕೊಂಡಾಗ _ತಾವರೆದಂಟಿನಂತಿದ್ದ (ಕ್ಷೀಣವಾಗಿದ್ದ) ಅವನ ಬಾಹುಪಾಶಗಳು. ಯಮಪಾಶಗಳಾದ 
ವಂತೆ (ವಿ.ವಿ. 11 ೧೯ ಗು. ತಾವರೆ ಕಾಂಡವನ್ನು ಸೀಳಿದ ಹಾಗೆ ಭೀಮನು. ರಾಕ್ಷಸನನ್ನು ಸೀಳಿದನೆ 
(ಎವಿ. 111 ೧೮). ತಾವರೆದಂಟಿನ ನಾರಿನಿಂದ ತೋರಮಲ್ಲಿಗೆಯ ಬಿರಿಮುಗುಳನ್ನು ' ಸರಿಗೆಯಂತೆ 
ಪೋಣಿಸಿದರು (ಎ.ವಿ 1 ೫ ಗ). 

ಬಿರಿದ. ತಾವರೆಯನ್ನು ಚೆಲುವಾದ ಮುಖಕ್ಕೆ ಒಪ್ಪವಿಡುವ ಸಂಪ್ರದಾಯವನ್ನು ಪಂಪನೂ. 
ಆನುಸರಿಸಿದ್ದಾನೆ. (ಮುಖಾಬ್ಟ, ವಿ.ವಿ. 11 ೬೩; ಮುಖಾಂಬುಜ, ವಿ.ವಿ. 1೪ ೧೦೭ ಅಂಬುಜಾಕ್ಷಿ 
ವಿವ. 1 ೭) ಇತ್ಯಾದಿ) ಕಮಲದ ಹೂವನ್ನು ಉಪಮಾನವಾಗಿ ಆರಿಸಿಕೊಂಡಂತೆ ಆದರ ದರ. 
ವನ್ನು ಕಣ್ಣಿಗೂ ಬೆರಳಿಗೂ ಹೋಲಿಕೆ ತರುವುದೂ ಸಾಮಾನ್ಯ ಕವಿಸಮಯವೇ. 


ತಾಳ 


ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ತಾಳ, ತಾಳೀ 
ಆಕರ: ವಿವ. 7 ೫೨; 77 ೮೬ 
ಆಪು. 2೭1 ೬೦ 
ಪಂಪನು ತಾಳ ತಾಳೀ ಪದಗಳನ್ನು ಇತರ ಸುಗಂಧದ್ರವ್ಯಗಳ ಸಂದಿನಲ್ಲಿ ಇರುಣಿಸದ್ದಾನೆ. 
ಹೀಗಾಗಿ ತಾಳ ಎಂಬುದು ತಾಳೆ (ತಾಡ, ತಾಟ) ವೃಕ್ಷವಾಗಿರಲಾರದೆಂದೂ ತಾಳಿ (ಕಿದಿಗೆ) ಇರ 
ಬಹುದೆಂದೂ ಸಂಶಯ ಹುಟ್ಟುತ್ತದೆ (ಕೇಠಕಿ ನೋಡಿ). 


ತಾಂಬೂಲ, ಎಲೆ, ಅಡಕೆ 


ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: 1. ತಾಂಬೂಲ, ತಂಬುಲ, ತಾಂಯೂಳ್ಡ 2. ಎಲೆ, 
ಎಲೆವಳ್ಳಿ, ನಾಗ, ನಾಗಜಾಲ (81೧6 6161) 3. ಅಡಕೆ, ಕೌಂಗು, 'ಪೂಗ್ಗ (0೦೩ ೦೩16000). 
ಆಕರ: 1, ತಾಂಬೂಲ. 

ವಿ.ವಿ. 111 ೧೮ ಗ; 1% ೩೭; 19 ಊ 19೧೦೭ 

ಆ.ಪು. 701 ೨೭ ಗ; 881೯೦ ಗ 

2. ಎಲೆ: 

ಎ.ಎ. 17 ೧೭, 117 ೨೮. ತ 

ಆ.ಘ. 1 ೬೩ ೫1 ೬೮; 2೭111 ೧೧ 

3. ಅಡಕೆ: 

ವಿವಿ. 11೩೯ ಗ; 71 ೪೬; 111 ೫. 

ಆ.ಪು. 1 ೬೭; ೫111 ೧೧ 


ಪಂಪನಿಗೆ ಪ್ರಿಯವಾದ ಬನವಾಸಿಯಲ್ಲಿ ಬೆಳೆಯುತ್ತಿದ್ದ ಗಿಡಗಳಲ್ಲಿ ಎಜಿಯೂ ಒಂದು (ವಿವಿ. 
11 ೨೮). ಕಟ್ರಸುತ್ತಿದ್ದ ಎಲೆವಳ್ಳಿ ಎನ್ನುತ್ತಾನೆ. (ಆ.ಪು.1 ೬ಬ, ಬಳ್ಳಿ ಸಮೂಹ (ತೋಟ?) 
ವನ್ನು 'ನಾಗಣುಲ ಎನ್ನುತ್ತಾನೆ (ವಿ.ವಿ 1%" ೧೭), ತಾಂಬೂಲದೊಡನೆ ಅಗೆಯುವ ಎಲೆಗೆ ದ್ರಾವಿಡ 
ಭಾಷೆಗಳಲ್ಲಿ ಪ್ರತ್ಯೇಕವಾದ ಹೆಸರಿಲ್ಲ; ಔತ್ತರೇಯ ನುಡಿಗಳಲ್ಲೂ ಪಾನ್‌(ಇಎಲೆ, ಪಣ) ಎಂಬ. 
ಸಾಮಾನ್ಯ ಪದವೇ ಬಳಕೆಯಲ್ಲಿದೆ. ಭಾರತ ಪೂರ ಉಪಯೋಗದಲ್ಲಿರುವ ತಾಂಬೂಲದ ಎಲೆಗೆ 


ಪಂಪನ ಕಾವ್ಶಗಳಲ್ಲಿ ಹೂಗಿಡಮರಬಳ್ಳಿಗಳು 


[ಕ 
ಟಿ 


ಪ್ರತ್ಯೇಕವಾದೊಂದು ಹೆಸರಿಲ್ಲದಿರುವುದರಿಂದ ಸೋಜಿಗಪಡಬೇಕಾಗಿಲ್ಲ. ಕ್ರಿಸ್ತಶಕದ ಮೊದಲ ಶತಮಾನ 
ಗಳಲ್ಲಿ ಸುವರ್ಣ ದ್ವೀಪಗಳಿಂದ (ಕಾವಾ ಸುಮುತ್ರ ಬೋದ್ನಿಯೋ,. ದ್ವೀಪಸಮೂಹ) ಭಾರತಕ್ಕೆ 
'ಅಮದಾಗಿ ಬಂದ ಎಜೆ” ಎಲೆಯಿಂಬ ಹೆಸರನ್ನೆ, ಉಳಿಸಿಕೊಂಡಿದೆ, ನಾಗವಲ್ಲಿ ಎಂಬು ಹೆಸರು ಈಚಿನ 
ಸಂಸ್ಕೃತ ಪಂಡಿತರ ನಾಮಕರಣ. 

ಆಡಕೆ ಮರವೂ ಮೂಲತಃ ನಮ್ಮದಲ್ಲ. ಎಲೆ ಆಗಮಿಸಿದ ಕಾಲದಲ್ಲೇ ಇದೂ ಭಾರತವನ್ನು 
ಸೇರಿರಬೇಕು. ಅಡಕೆಯ ವನ್ಯ ಬೆಳೆ ಭಾರತದಲೆಲೂ ಇಲ್ಲ. ಅಡಕೆ ತೋಟಗಳೆಲ್ಲ ಮಾನವಕ್ಪತ. ಪಂಪಾಗೆ 
"ಅಡಕೆ ಒಂದೆರಡು ಸಂದರ್ಭಗಳಲ್ಲಿ “ಬಲವಂತಾಲಹಾರ"ವಾಗಿದೆ; ಗಿಡಮರಗಳ ಕ್ಯಾಟಲಾಗಿನಲ್ಲಿ ಇದು. 
ದಾಖಲಾಗಿದೆ (ವಿ.ವಿ. 111 ೫% ಆ.ಪು. 20111 ೧೧). ಇನ್ನೊಂದೆಡೆ ಹಣ್ಣಾದ 'ಸೊಂಬಾಳಯಿಂದ 
ಬಳುಕುವ ಜಾಂಗು ಎಂದು ನಮ್ಮ ಗಮನವನ್ನು ಸೆಕೆದಿದ್ದಾನೆ. (ಆವು. 1 ೬ಬ 

ಅರ್ಜುನನ ಕೊರಳನ್ನು. ಎ9ಗಗಂಗಿಗೆ ಒಪ್ಪವಟ್ಟೆದ್ದಾನೆ (ವಿವಿ. 11 ೩೯ ಗು. ಅಡಕೆಮರದ 
ವರ್ತುಲಸ್ತಂಭಾಕೃತಿಯ (0110681081) ಕಾಂಡದಂತೆ ಕತ್ತುಳ್ಳವನು ಎಂದು ತಿಳಿಯಬೇಕು; 
ಆ ಕಾಂಡದ ಮೇಲೆ ಎಲೆಯುದುರಿದ ಅಡ್ಡಗೆರೆಗಳಿರುತ್ತವೆಯಲ್ಲವೆ? ಕತ್ತನ್ನು ಅಡ್ಡವಾಗಿ ಹಾದು 
ಹೋಗುವ ಸುಕ್ಕುಗಳು ಎಲೆ-ಗುರುತುಗಳಿಗೆ .ಷ್ಟಗೊಳ್ಳುತ್ತವೆಯಂದು. ಹೇಳಬಹುದು. 

*ಈಗಳೊಂದಡಕೆಯುಮಿಲ್ಲ” (ಎ.ವಿ. 46) ಎಂದು ಪರಶರಾಮ ವೇಜಾಡುತ್ತಾನೆ. ತಿಂಗಳ 
ಸಂಬಳದಿಂದ ಜೀವಿಸುವ ನಮ್ಮಂಥವರು ಮಾಸದ ಕೊನೆಗೆ “ಕೈಲೊಂದು 'ಕಾಸೂ ಇಲ್ಲ” ಎಂಬ ಭಾವ 
ವನ್ನು ಬಿತ್ತರಿಸುತ್ತದೆ, ಈ ನುಡಿಕಟ್ಟು ('ದೀಪಿಕೆ' ನೋಡಿ), ಟದ ಕಾಲದಲ್ಲಿ ಅಡಕೆ ನಾಣ್ಮ 
'ನೂಪದಲ್ಲಿ ಚಲಾವಣೆಯಲ್ಲಿತ್ತೆ ಎಂಬ ಪ್ರಶ್ನ ಸಹಜವಾಗಿ ಏಳುತ್ತದೆ. ಇದು ಸಂಶೋಧನೆಗೆ ತಕ್ಕೆ ವಸ್ತು, 

ಮೊದಮೊದಲು ಎಲೆಅಡಕೆ ಸುಣ್ಣಗಳ ಸಮ್ಮೇಲನವೇ ತಾಂಬೂಲವಾಗಿತ್ತು. ಎಂಬುದಕ್ಕೆ 
ಆಧಾರಗಳಿವೆ (ಈಗಲೂ ಬಡವರ ತಾಂಬೂಲ ಇದೇ). ಕ್ರಮೇಣ ಕರ್ಪೂರ, ಏಲ. ಕೇಸರಿ. ಮೊದಲಾದ 
ಪರಿಮಳ ವಸ್ತುಗಳು ಸೇರಿಕೊಂಡು ತಾಂಬೂಲ ಭೋಗಮುಯಿತು. ಪಂಪನ ಕಾಲಕ್ಕೆ ಕಸ್ತೂರಿ, ಕಾಜು, 
ಕರ್ಪೂರ, ಪಾಳಿ ಸಂಮಿಶ್ರವಾದ ತಾಯೂಲ ಪ್ರಿಯವಾಗಿತ್ತು; ಮಗಮಗಿಸಿದ್ದದ್ದು ಇಂಥ ಕದಯದಯುಲ 
(ಏ.ವ. 11 ೧೦೭; ಅ.ಪು111 ೯೦ ಗ; 2(1 ೨೭ ಗ) ಮಜ್ಜನ ಭೋಜನ ತಾಂಬೂಲ (ಸುಗಂಧ) 
ಲೇಪನಗ್ಗಳಂದ.. ಪಥಪರಿಶ್ರಮವನ್ನು ಪರಿಪಾರ. ಮಾಡಿಕೊಳ್ಳುವ ಪದ್ಭತಿ ಆ.ಕಾಲದಲೂ ಇತ್ತು. 
(ಎವಿ. 111೧೮), ತಾಂಬೊಲಸೇವನೆ.. ಅನಧಿಕೃತ ಭೋಗವಾಗಿತ್ತು. ಭೆಸಿಗಿಗಳ ಸೌಕರ್ಯಕ್ಕೆ. 
'ತಾಂಬೂಲಕರಂಕವಾಹಿನಿಯರು (ಏವಿ, 13 ೪%) ಹವಣಾಗಿದ್ದರು. 

ಪಂಪನ ಕಾಲದಲ್ಲೇ ತಾಂಬೂಲ ಸೇವನೆ 'ಚಟ'ದ ನೆಲೆಯನ್ನು ಮುಟ್ಟಿದ್ದಿರಬೇಕು. ಎಲೆಯಡಕೆ 
ಮೆಲ್ಲುತ್ತ ಕುಳಿತಿದ್ದ ದ್ರೌಪದಿ ಅರ್ಜುನನನ್ನು ಕಂಡಾಗ ಅವಳ ಕೈಯಲ್ಲಿದ್ದ ಎಲೆ ಕೈಯಲ್ಲೇ, ಬಾಯಲ್ಲಿದ್ದ 
'ತಾಂಬುಲ ಬಾಯಲ್ಲೇ ಚಲನೆಯಿಲ್ಲದೆ ನಿಂತುಬಿಟ್ಟು ಆಕೆ ಡಂಗುಬಡಿದು ಹೋದಳು! (ಎ.ವಿ. 1% ೩೭) 
ಕನ್ನಡ ಸಾಹಿತ್ಯದಲ್ಲಿ ಇದೊಂದು ಅತಿರಮ್ಮವಾದ ವರ್ಣನೆಯಲ್ಲವ? 


ತಿಳಕ (೮1ಊ೯೦೮0೧೮೦೧ 17808108107) 
ಆಕರ: ಆ.ಪು. 21 ೯೫ ಗ; 701 ಯಂಗ. 

“ಅಭಿನವ. ಮೃಗಮದತಿಳಕಲಲಾಟಿಯರ್‌ ಉತ್ಪಳ ತಿಳರತರುಗಳುಮಂ" “ನೋಡುತ್ತುಂ 
ಕುಸುಮಾಪಚಯ ಕ್ರೀಡಾವೀಸಸದಲ್ಲಿದ್ದರು. (31 95 ಗು. ತಕವೃಕ್ತಕ್ಕೆ ವಿಕ್ಷಣದೋಹದವನ್ನು 
ಎಸಗುತ್ತಿದ್ದ ದೃಶ್ಯ ಇದು(0€1 ೧೩೦).' 

ತಿಳರೆ ಪಶ್ಚಿಮ ಫಟ್ಟದ ಕಾಡುಗಳಲ್ಲಿ ಬೆಳೆಯುತ್ತದೆ. ಸಣ್ಣಮರ., ಸಡಿಲವಾದ ಶಃಸುವಿನಾಕೃತಿಯ 
ಲ್ಲಿರುವ ಗುತ್ತಿಗಳಿ್ಲಿ ಕೆಂಪು ಹೂಗಳನ್ನು ಕೊಸರಿಸುತ್ತದೆ. ಹೊಸದಾಗಿ ಅರಳಿದ ಹೂ ತೆಳವಾದ 
ಪರಿಮಳದಿಂದ ಕೂಡಿದ್ದು. ಕಾಡನ್ನು ಬಿಟ್ಟು ಊರಿಗೆ ಬಂದಿಲ್ಲ, ತಿ6ಠ. ಹೀಗಾಗಿ ಜನಕ್ಕೆ ಅಷ್ಟು ಪರಿಚಯ 
ವಾಗಿಲ್ಲ; ಇನ್ನೂ ಕಾವ್ಕದ ಮರವಾಗಿಯೇ ಇದೆ. 


೨ ಪ್ರಬುದ್ಧ ಕರ್ಣಾಟಕ. 


ತೆಂಗು (0೦008 0001012) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಚೆಂದೆಂಗು, ನಾಳಿಕೇರೀ 
ಆಕರಃ' ಆಪು. 1೬೭; 201 ೬೮; 21 ೮0 
ಪಂಪನ ಕಾಲದಲ್ಲೂ ಜನ ನಾಳಿಕೆಲೀ ಫಲಾಮೃತ ಸ್ವಾಡದಿದ ತಣ್ಣನೆ ತಣೆಯುತ್ತಿದ್ದರು. 
ಪಂಪ ಎರಡು ಕಡೆ ಚೆಂದೆಂಗು ಎಂದು ನಿರ್ದೆಶಿಸುತ್ತಾನೆ. ಇದೊಂದು ತೆಂಗಿ ರಖಮು ಎಂದು 
ನನ್ನ ತಿಳಿವಳಿಕೆ, ಈ ರಖಮಿನ ಗಿಡಗಳಲ್ಲಿ ಎಲೆಮೊಟ್ಟಿಯ ಮುಲೂ ಕೆಲವು ಸಲ ಕಾಯಿನ ಮೇಲೂ 
ಕೆಂಬಣ್ಣದ ಗೆರೆಗಳಿರುತ್ತವೆ. ಇತರ ರಖಮುಗಳಿಗಿಂತ ಕಾಯಿನ ಗಾತ್ರವೂ ದೊಡ್ಡದು. ಈಚೀಚೆಗೆ ಈ 


ಮೀನಾಕ್ಷಿಯ ಮಧುರೆಗೆ ನೀವು ಹೋದಿರಾದರೆ, ಆ ನಗರದ ಮಾರಿಗುಡಿ-ಕೊಳಕ್ಕೆ ಹೋಗು. 
ವುದಸ್ಸು ಮರೆಯಬೇಡಿ. ಕೊಳದ ಮಧ್ಯದಲ್ಲಿ ಮಂಟಪವೂ ಅದನ್ನು ಸುತ್ತುವರಿದು. ಚಿಂದೆಂಗು. 
ಮರಗಳೂ ಇವೆ. ಚಿಂದೆಂಗನ್ನೇ ತಮಿಳರು ಶ್ವೆಲುನೀರ್‌' ಎನ್ನುತ್ತಾರೆ. ಈ ಎಂನೀರಿನಲ್ಲಿ ಶ್ರಾರಾಂಶ. 
ಲೇಶಪೂ ಇಲ್ಲ: ನೀರು ಒಂದು ಬಗೆಯ ತಿಳಿಯಾದ ಮಾಧುರ್ಯದಿಂದ ಕೂಡಿದೆ. ಸೊಗಸಾಗಿರುತ್ತದೆ. 
ಎನ್ನುವುದಕ್ಕಿಂತಲೂ ಪಂಪನ ಮಾತಿನಲ್ಲಿ ಅಮ್ಮತಸ್ವಾದ ಎಂದು ಭರವಸೆ ಕೊಡುತ್ತೇನೆ. 


ಹಾಳಿಂಬ (010108 ೭೩7೩10೫). 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಪಾಡಿಮ, 
ಆಕರ: ವಿವಿ 11೩ ೯ಗ 
ಪರ್ಷಿಯ, ಕುರ್ದಿಸ್ತಾನ, ಅಪ್ರಾನಿಸ್ತಾನ, ಬಲೂಚಿಸ್ತಾನಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ 


ಗಿಡ ದಾಳಿಯ, ಮುಸ್ಲಿಮರು ಭಾರತಕ್ಕೆ ದಾಳಿಯಿಡುವಪೊದಲೇ ಹಣ್ಣು. ಭಾರತದಲ್ಲಿ ಪರ 
ವಾಗಿದ್ದ ರಬೇಕು. .ವರಾಹಮಿಸಿರನೆ ಬೃಹತ್‌ಸಯಿತೆಯಲ್ಲಿ (ಕಿ.ಶ. ೭ನೆ ಶತಮಾನ) ಈ ಗಿಡ ಅನುಪ 
ಪ್ರದೇಶದಲ್ಲಿ ಚಿಕೆಯುವುದೆಂದು ಉಕ್ತವಾಗಿದೆ. ಅಲ್ಲಿಂದ ಈಚಿಗೆ ಕಾವ್ಯವನ್ನು ಪ್ರವೇಶಿಸಿತು. 


ಹರವಿದಳಿತ ಮದಗಜ ಕುಂ 

ಭರಕ್ತಸಿಕ್ತಾರ್ದ್ರ: ಮೌಕ್ರಿಕ ಪ್ರಕರದವೋಲ್‌ 

ಕರಮೆಸೆವ ದಾಡಿಮೀಬೀ. ಆ 

ಜರಾಶಿ. ತ 
ಈ ವರ್ಣನೆ (ಕರ್ನಾಟಕ ಕಾದಯಯರೀ) ಬಲು ಸೊಗಸಾರದ್ದು, ಸಮಂಜಸವಾದದ್ದು. ದಾಳಿಯ ಬೀಜ 
ಗಳನ್ನು ತಿರಸ್ಕರಿಸುವಂಥ ದಂತಪಂಕ್ಷಿಯನ್ನು ಪಡೆದಿದ್ದನಂತೆ, ಅರ್ಜುನ (ವಿ.ವಿ. 11೩೯ ಗು. ದಾಳಿಂಬ 
ಬೀಜಗಳನ್ನು ಮಾನವನ ಹಲ್ಬುಸಾಲಿಗೆ ಒಪ್ಪವಿಡುವ ಬಳಕೆ ಮಧ್ಯಕಾಲೀನ. ಯೂರೋಪಿನಲ್ಲೂ ಇತ್ತು. 
ಹಬ್ಪನ್ನು ಹೋಲುವ. ದಾಳಿಂಬ ಹಲ್ಲುನೋವನ್ನು ಗುಣಪಡಿಸುವುದೆಯ (ಮಂಡ) ಸುಡಕೆಯ್ನ 
ಅಲ್ಲಿತ್ತು, 


ಈಜಿಪ್ಟ್‌, ಅರಿಯ ದೇಶಗಳ ಪುರಾತತ್ವ ಮಣ್ಮುಪುತ್ರೆಗಳ ಮೇಲೆ ದುಳಿಬದ ಹಣು ಹೂ 
ಗಳ ಚಿತ್ರಗಳಿವೆ. ದೊರೆ ಸಾಲಮನಿನ ದೇವಾಲಯದ. ಕಂಭಗಳ ಮೇಲೆ ದಾಳಿಂಬದ ಕೆತ್ತನೆಯಿದೆ. 
ಯೆಹೂದಿ ನಾಣ್ಯಗಳ ಮೇಲೆ ದಾಳಿ. ಫಕಾಸೆಯನ್ನು ಮುದ್ದಿಸುವುದು ಪ್ರಾಚೀಸ ಕಾಲದಲ್ಲಿ ಬಳಕೆ. 
ಯಾಗಿತ್ತು, ಇವತ್ತಿಗೂ ಅವರಿಗೆ ದಾಳಿಂಬ ಬಹು ಪವಿತ್ರವಾದ ಸಂಕೇತ, 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು. ೨೫ 


ದೂರ್ವ (0):00008 08010101) 
ಆಕರ: ವಿ.ವಿ.111 ೨ ಗ 
ಪಾಂಡವರು ವಾರಣಾವತವನ್ನು ಹೊಕ್ಕಾಗ ಅವರನ್ನು ಎದುರುಗೊಂಡ ಪುರಜನರು ತಂದಿದ್ದ 
ಈ ವೆ. ಮೊದಲಾದ 
ಕೆಲವು. ಗೃಹ್ಮಕರ್ಮಗಳಲ್ಲಿ ರಾಗಿಯನ್ನೋ ಬತ್ತವನ್ನೋ ಮೊಳಕೆಟ್ಟುವ ಸುಪ್ರ ದಾಯಕ್ಕೂ 
ಪಂಪನ ಕಾಲದ ದೂರ್ವಣಕುರ ಪದ್ಧತಿಗೂ ಸಂಬಂಧವೇನಾದರೂ ಇರಬಹುದೆ? 
ವಿನಾಯಕ ಚತುರ್ಥಿಗೂ ದೂರ್ವಕ್ಕೂ ಗುಟುಬಿದ್ದಿರುವ ಸಂಗತಿ ಎಲ್ಲರಿಗೂ. ತಿಳಿದದ್ದೇ. 
ಕೆಲವು ವೈದ್ಯ ಪರಂಪರೆಗಳಲ್ಲಿ ಗಣೆಶಕಲ್ಪವೆಂದೊಂದು ರೊೋಗಾವಾರಣೊದಾಯವಿದೆ. ಬೆಳಗೆದ್ದು. 
ಒಂದು ಹಿಡಿ ಸಿಸುರು ಗರಿಕೆ ಹುಲನ್ನು ಕಲ್ಲಿನಿಂದ ಜಜ್ಜಿ, ರಸವನು ಕುಡಿದರೆ (೪೦ ದಿನ) ರಕ್ತವೃದ್ಧಿ 
ಯಾಗುತ್ತದೆಯೆಂದು ಹೇಳುತ್ತಾರೆ. ಈ ವಿಧಾನವನು. ಅಳಲೆಕುಯಿ ಪಂಡಿತನ ಕಸುಬು ಎಂದು 
ತಾತ್ನಾರ ಮಾಡಲಾಗದು. ಅಮೆರಿಕದಲ್ಲಿ ಈಚೀಚೆಗೆ ಗ್ರಾಸ್‌ಎಕ್ಸ್‌ಟ್ರಾಕ್ಟ್‌ ಎಂಬೊಂದು ಇಂಜಕ್ಸನ್‌ 
ತಯಾರಾಗಿದೆ. ಗರಿಕೆಯ ಹುಲ್ಲಿನಿಂದ. ಅನೀಮಿಯ ರೋಗಿಗಳಿಗೆ ಐದಾರು ಇಂಜಕ್ಷನ್ನುಗಳು ವಿನಿಯೋಗ 
ವಾದರೆ ಅವರ ಆರೋಗ್ಯ ಮರುಜಸುತ್ತದೆ. 


ನಮೇಶು (೧೩1001) 11001110) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು; ನಮೇರು, ಸುರಹೊನ್ನೆ 
ಆಕರ: ವಿವ. 709 ೧೭ಗ 
ಆಪು. 11೬೭ ಗ; 111೩; 21 ೧೧೬ 
ಪ್ರ.ಶ. ಸಂಪುಟ 2, ಪುಟ ೨೦ ನೋಡಿ) 
ಸುರಹೊನ್ನೆಯ ಸುವಾಸನೆಯ ಜಒರಣವಾಗಿ 'ಪರಿಮಳದರಸಿ' ಎದು. ಬಿರುದುಕೊಟ್ಟ 
ಹರಿಹರ. ಹೂವಿನ ರಚನೆಗೂ ರೂಪಕ್ಕೂ ಮಜೆದು' "ಪೂಗ್ಗಳೊಳೇಂ ಸುರಹೊನ್ನೆ ಚೆನ್ನಮೋ” 
ಎಂದು ಉದ್ಗಾರತೆಗೆದ ಪಂಮ್ಮ ಈ ಹೂಗಳಿಂದ ನಿರ್ಮಿತವಾದ ಜಾಸಿಗ, ಮಾಲೆ ಪೈಇದಲಾದ ಆಭರಣ 


ಗಳನ್ನು ಪ್ರಸ್ತಾಪಿಸಿದ್ದಾನೆ. (ಏವ. 2(11/ ೧೭ ಗ; ಆ.ಪು. 11 ಬೃ 
ಕ ದ ಹದು ವೌಶಿಕಪುಷ್ಟ ಹೂವಿನ 


ಪುಡಿಯ 3] ಚೆಲ್ಲು; 
; ಇದ್ದೇ ಬೀಜಕೋಶ! ಇಂಥ 
ವ್ಯತ್ಯಾಸವಿಲ್ಲ, ಎರಡು. ಮಾರ್ಗ 
ಗಳೂ ಹೂವಿನ ಅನ್ಯಾತೆಯನ್ನು ಬೇರೆ ಬೇರೆ ದೃಷ್ಟಿಗಳಿಂದ ತಿಳಿಸುತ್ತವೆ. 


ನಾಗಸಂಪಗೆ (110508 108೦೩) 


ಪಂಪನ ಉಪಯೋಗಿಸಿರುವ ಫರ್ಯಾಯ ಪದಗಳು: ನಾಗಸಂಪಗೆ, ಪುನ್ನಾಗ. 
ಆಕರ ವ. 1% ೧೭ 
ಆ.ಪು. 1 ೬೮; 21 ೯೫ ಗ; 2111 ೧ 
ಪಂಪನು ಹೇಳುವಂತೆ “ಅಪರೂಪಮಪ್ಪ ಪುನ್ನಾಗ" ಈ ಮರ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ 
ಬೆಳೆಯುತ್ತದೆಯಾದರೂ ವಿರಳ. ಒಂದು ಮರವನ್ನು ನೋಡಿ ಇನ್ನೊಂದನ್ನು ನೋಡಬೇಕಾದರೆ. 
ನಾಲ್ಕಾರು ಮೈಲಿ ದೂರ ಹೋಗಬೆಡು. ರೆಂಬೆ ಕೊಂಬೆಗಳಿಲ್ಲದೆ ನೀಟಾಗಿ 30-40 ಅಡಿ ಎತ್ತರ ಬೆಳೆ 


೨೬. ಪ್ರಬುದ್ಧ ಕರ್ಣಾಟಕ 


ಯುವ ಮರ; ಕಾಂಡದ ತುದಿಯಲ್ಲಿ ಎಲೆಭತ್ರಿ, ಗಟ್ಟಿಯಾದ: ಭಾರವಾದ ಕೆಂಬಣ್ಣದ ಚೌಜೀನೆ. 
ಕೆಯಿಲ್ಫೈ ಸ್ಪೀ(ಪರುಗಳಿಗೆ ಒಳಸಲಾಗುತ್ತದೆ. ಸೇತುವೆ ಕಟ್ಟುವುದಕ್ಕೂ ಒಗ್ಗುತ್ತದೆ. 'ಓಳ್ಳೆ ಬಾಳೆ 
ಬರುವ. ಮರ, ಕ 

ಚೆಲುವಾದ ಹೂ. ಜಿಳಿಯ ದಳ ಸಮೂಹ, ಹಳದಿಯ ಕೇಸರ ನಿಚಯ. ಅರಳಿದ ಸ್ಜಲ್ಪ ಹೊತ್ತಿ. 
ನಲ್ಪೇ ಇವೆರಡು ಅಂಗಗಳೂ ಪ್ರಷ್ಟಪಾತ್ರದಿಂದ ಉದುರಿ ಮರದ ಹೆಜ್ಜೆಯಲ್ಲಿ ರಾಖಬಳಳುತ್ತದೆ. 
ನವ್ರರಾದ ಪರಿಮಳ, ಸ್ವಲ್ಪ ಮಾದಕೀಯವಾದ ಮೇಲ್ಮಂಪು. ಕಾಡುವಾಸಿಗಳು ಕಲಾಪರಿಪೂರ್ಣವಾಡ 
ಮಧುವನ್ನು ಬಟ್ಟಿಯಿಳಸುತ್ತಾರೆ; ಹೂವಿನ ಪರಿಮಳವೇ ಮಧುರಸವಾದತಿರುತ್ತದೆ! 

ಬೀಜದಿಂದ ಎಣ್ಣೆ ಹಿಂಡುತ್ತಾರೆ; ದೀಪ ಉರಿಸುವುದಕ್ಕೂ ಸಾಬೂನು. ತಯಾರಿಸುವುದಕ್ಕೂ 
ಒದಗುತ್ತದೆ: 

ನಾರಂಗ (೧1550) 
ಆಕರ: ಅಪು. 1 ೬೭; 201 ೮೧ 

ಳೆ ಜಾತಿಗೆ ಸೇರಿದ ಸಣ್ಣಮರ. ಪ್ರಾಚೀನ ದಕ್ಷಣ ಭಾರತದಲ್ಲಿ ಆನೇಕ ಈಳೆ ಜಾತಿಗಳಿದ್ದವು- 
ಕತ್ತೆ (ಕತ್ತಲೆ, ಹೇರೀಳೆ (ಹೇರಳೆ), ಮಾದೀಳೆ (ಮಾದಾಳ). ನಿಂಬೆ ಇತ್ಯಾದಿ. ನಾರಂಗ ಎಂಬ ಪದ 
ಮೂಲತಃ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದುದಲ್ಲ; ಉತ್ತರ ಭಾರತದ ನುಡಿಗಳಲ್ಲಿ ಈಳಿ ಜಾತಿಯ 
ಬೇರೆ. ಬೇರೆ ರಖಮುಗಳನ್ನು ನಿರ್ದೆಶಿಸುತ್ತದೆ. 

ಪಂಪನಕಾಲಕ್ಕಿ ಉತ್ತರ ಭಾರತದ ನಾರಂಗ ಜಾತಿಗಳು ದಕ್ಷಿಣ ಭಾರತದಲ್ಲಿ ಪರಿಚಯವಾಗಿದ್ದಿರ 
ಬೇಕು. ಆರಂಜ್‌ (೦೫೩೧86) ಪದವೂ ಈ ಭಾಷಾ ಪಂಗಡಕ್ಕೆ ಸೇರಿದ್ದು. 


ಸೆಯ್ದಿ ಲು (1417101208 51511819 ; 74, 7006050005) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ನೆದ್ದಿಲು, ಕನ್ನೆಯ್ದಿ ಲು, ಕರ್ನೆಯ್ದಿಲು 
ಚಿನ್ನೈದಿಲು, ಕುವಳಯ, ನೀಳೋತ್ಪಳ, ಚ 
ಆಕರ: _ ವಿವಿ, 1 ೫೨; 1೧೩೮; 111 ೫೫; 17 ೭೦; ೫೫ ಗ; ೫1೨೭; 
10೧೪೯ 
ಆಪ. 1೬೨; 1 ೬೭; 1% ೨೦; 11 ೨೬ ಗ; 201 ೧೩೩; 211 ೧೨ 
(ಪ್ರ.ಕ. ಸಂಪುಟ ೫೪, ಪು. ೧೪ ನೋಡಿ) 
ನಿಂತ ನೀರಿನಲ್ಲಿ ನೆಯ್ದಿಲು ಬೆಳೆಯುತ್ತದೆ, ಎಂದರೆ ತೆರೆ ಕೊಳ ಕುಂಟೆಗಳಲ್ಲಿ; ಪಂಪಾಗೆ ಇದು. 
ಚೆನ್ನಾಗಿ ಗೊತ್ತಿತ್ತು, (ನಿವಿ. 7 ೧೮ ಆಪು. 1 ೬ಬ). ಕವಿಸ್ವಾತಂತ್ರ್ಯಪ್ರಿಯತೆಯಿರಿದಾಗಿ. 


ತ್ತಿದ್ದನಂತೆ' (ದಿ.ವಿ, 111 ೫೫. 
ನೆಯ್ಸಿಲು ದಂಟನ್ನು ತುದಿವರೆಗೂ ಸೀಳುವ ಹಾಗೆ ಜರಾಸಂಧನನ್ನು ಭೀಮ ಸಿಗಿದು ಹಾಕಿದ 
(ವಿ.ವಿ. ೫1 ೨ಬ,ನೆಯ್ದಿಲ ಕಾಂಬಿನಿಂದ ಶೂಪಿಸಿದ ನೂಪುರವನ್ನೂ (ವಿ.ವಿ. 7 ೫ ಗ) ಬಿರಿಮುಗುಳಿ 
ನಿಂದ ಅನುವಾದ ಕರ್ಣಪೂರವನ್ನೂ (ಆಪು. 2011 ೧೨; ಎ1 ೫ ಗ) ಧರಿಸುವುದು ಪಂಪನ: 
ಕಾಲದ ಸ್ತ್ರೀಯರಿಗೆ ಬಲುಪ್ಪಿಯವಾಗಿತ್ತು. ಉನ್ನತಕುಚೆಯರ ಕಣ್ಣಿನ ಕಾಂತಿಯನ್ನು ದಿಲೆಯ. 
ಎಸಳಿಗೆ ಒಪ್ಪವಿಡಲಾಗಿದೆ. (ಅ.ಪು. 261 ೧೨) ಹ 


ಪಂಪನ ಕಾವ್ಯಗಳಲ್ಲಿ ಹೊಗಿಡವಂರಬಳ್ಳಿಗಳು. ೨೭ 
ನೆಯ್ದಿಲಿನಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳನ್ನು ತಳೆಯುವ ರಖಮುಗಳಿವೆಯಾದರೂ ಶಾಸ್ತ್ರೀಯ 
ದೃಷ್ಟಿಯಲ್ಲಿ ಇವೆಲ್ಲ ಮೇಲೆ ಕಾಣಿಸಿರುವ ಎರಡು ಸ್ಪೀಷೀಸುಗಳಿಗೆ ಸೇರಿದವು: ಹಳದಿ (ಹೊನ್ನೈದಿಲು), 
ಕೆಂಪು ಚೆನ್ನೈದಿಲು), ಬಳಿ (ಬೆ್ನೆಯ್ದಿ ಲು)--ಇವು ವ್ಯೂಬಿಸೆನ್ಸ್‌ ಸ್ತಿಪೀಸಿಗೆ ಸೇರಿದವು. ನೀಲಿ. (ನೆನದ್ದಾ' ಲಾ 
ಕನ್ನೆಯ್ದಿಲು, ನೀರೋತ್ಪಲ)-ಇವು ಸ್ಪೆೇಟ ಸ್ಪೀಹಿಸಗೆ ಸೇರದ್ದಾ. 
ಳಲ್ಲಿ 


ನೆಲ್ಲಿ (8101108 017017218). 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದ: ತೋರ ನೆಲ್ಲಿ 
ಆಕರು ವಿ.ವಿ. 211 ೧೦೮ ಗ 

ಜಿಟ್ಟದ ನೆಲ್ಲಿ, ಅರನೆಲ್ಲಿ ಎಂದು ನಮಗೆ ಪರಿಚಿತವಾಗಿರುವ ಸ್ಪೀಷೀಸೇ ಪಂಪನ ತೋರನೆಲ್ಲಿ; 
ಇದೇ "ಕರತಲಾಮಲಕ", 'ಆಂಗೈಯ ನೆಲ್ಲಿಕಾಯಿ'. 

ವೇದೋಕ್ತವಾಗಿಲ್ಲದಿರುವುದಾದರೂ ಬೌದ್ರಯುಗಾರಂಭದಿಂದ : ಜಾತಕಗಳಲ್ಲಿ ನೆಲ್ಲಿಕಾಯಿ 
(ಅಮಲಕ, ಅಮಲ) ಉಜ್ದೇಖಗೊಂಡಿದೆ. ರೋಗಪೀಡಿತರಾದ ಭಿಕ್ತುಗಳಿಗೆ ಈ ವಸ್ತು ಪಥ್ಮಾಹಾರ 
ವಾಗಿತ್ತು. ಅಲ್ಲಿಂದ ಈಚೆಗೆ ವೈದ್ಯದಲೂ ಉಪಯೋಗ ಹೊಂದಿದೆ. ಅಮಲಕ ಚೂರ್ಣ, ಗುಡಾಮಲಕ, 
ಆಮಸಾಸವ ಮೊದಲಾದ ಪರಿಪಾಕಗಳು ನಿತ್ಯಾಹಾರದಲ್ಲೂ ಸೇರುವ ವ್ಯಂಜನಗಳೆಯುದು ಮಂಗರಸನ 
ಸೂಪಶಾಸ್ತ್ರದಿಂದ ತಿಳಿದು ಬರುತ್ತದೆ. 

೩೦-೪೦ ಅಡಿ ಎತ್ತರ ಬೆಳೆಯುವ ಮರ. ನೆಲ್ಲಿ. ಹೂವಿನ ರೂಪದಥ್ಲಾಗಲಿ, ಗಾತ್ರದಲ್ಲಾಗಲಿ, 
ಬಣ್ಣದಲ್ಲಾಗಲಿ, ರಚನೆಯಲ್ಲಾಗಲಿ ಆಕರ್ಷಕತೆಯಿಲ್ಲ. ಕಾಯಿತಳೆದ ಟೊಂಗೆ ನೋಟಕ್ಕೆ ಚೆಲುವಾಗಿರು 
ತ್ರದೆ. ಕಾಯಿ: ತಿಂದಾದ ಮೇಲೆ: ತಣ್ಣೀರು ಕುಡಿದ ಪ್ರಾಚೀನ ತಮಿಳು ಕವಿಗಳು ನಾಲಗೆಯ ಮೇಲೆ. 
ನಿಂತ ಸಿಹಿರುಚಿಯನ್ನು ಮೊಲೆಹಾಲಿನ ಸವಿಗೆ ಹೋಲಿಸಿದರು. ಕಾಯಿನ. ದುಂಡುರೂಪವನ್ನೂ 
ಹೊಳಪನ್ನೂ ಜಿಣೆಯ. ಕಣ್ಣಿಗೆ ಸರಿದೂಗಿದರು. ನೆಲ್ಲಿಕಾಯಿಗಿಂತಲೂ ಹಿರಿಯಗಾತ್ರದ ಮುತ್ತನ್ನು 
ಕುರಿತಿದ್ದಾನೆ. ಪಂಪ್ಚ 


ಪ್ಠನಸು (ಗಿ12087205 10158೯2) ಚ 
ಆಕರ: ಆಪು 21೮೧ 

ಪ್ರಾಚೀನಕಾಲದಿಂದಲೂ ತರಕಾರಿಯಾಗಿ, ತಿನ್ನುವ ಹಣ್ಣಾಗಿ ಉಳಿದುಕೊಂಡು ಬಂದಿರುವ 
ಪದಾರ್ಥ ಹಲಸು. ಚೆಟ್ಟಹಲಸಾ, ಹೆಬ್ಬಲಸು, ಕಿರಿಹಲಸು ಎಂಬೆಲ್ಲ ಸ್ಪೀಷೀಸುಗಳೂ. ಕರ್ನಾಟಕದ 
ಕಾಡುಗಳಲ್ಲಿ ಬೆಳೆಯುತ್ತವೆ. ಎಲ್ಲವೂ ತೆನಿಸು ಪದಾರ್ಥವಾದರೂ ಹಲಸು (ಯಾವ ವಿಶೇಷಣವೂ 
ಇಲ್ಲದ ಹಲಸು) ಬಹುವಾಗಿ: ಜನಪ್ರಿಯತೆಗಳಿಸಿದೆ. ಮಂಗರಸನ ಸೂಪಶಾಸ್ತ್ರದಲ್ಲಿ ಸುಮಾರು ೩೧. 
ಬಗೆಯ ಹಲಸು ಭಕ್ಷ್ಯಗಳ ವಿವರಣೆ ದೊರಕುತ್ತದೆ. 

ಹಲಸಿನ ಕಾಯಿ ಹಣ್ಣುಗಳಂತೆಯೇ ಚೌಬೀನೆಯೂ ಬಹುಕಾಲದಿಂದ ನಮ್ಮ ಉಪಯೋಗಕ್ಕೆ 
ಒಗ್ಗಿದೆ. ಬೌದ್ಧ ಭಿಕ್ಷುಗಳು ಚೌಬೀನೆಯ ಚಕ್ಕೆಗಳನ್ನು ನೀರಿನಫಿ ಕುದಿಸಿ, ತನ್ಮೂಲಕ 'ಕಾವಿ/ಹಳದ 
ಬಣ್ಣಗೊಂಡ ನೀರಿನಿಂದ ಬಟ್ಟೆಗೆ ಬಣ್ಣಕಟ್ಟುತ್ತಿದ್ದರೆದು ಜಾತಕಗಳು ತಿಳಿಸುತ್ತವೆ ಭಿಕ್ಷುಗಳ ಭಕ್ತಾ 
ಪಾತ್ರೆಯೂ ಹಲಸಿನ ಚೌಬೀನೆಯುದ ಸೃಯವಾಗುತ್ತಿತ್ತು. ಕೇರಳೀಯರ ಗಣನೆಯಲ್ಲಿ ಹಲಸೊಂದೇ 
'ಚೌಬೀನೆಯ ರಾಜ!'. ನಾವು ತೇಗಕ್ಕೆ ಕೊಟ್ಟಿರುವ ಪ್ರಾಶಸ್ತ್ಯವನ್ನು ಅವರು ಹಲಗಿಗೆ ಕೊಟ್ಟಿದ್ದಾರೆ. 

ಕುತ್ತಾಲ (ತಿರುನೆಲ್ವೇಲಿ: ಜಲ್ಲಿದ ಕಾಡುಗಳಲ್ಲಿ ಬೆಳೆಯುವ ಹಲಸು ರಖಮು ಗುಜ್ಜು ಹಲಸು 
ಎನಿಸಿಕೊಂಡಿದೆ. ಸಾಧಾರಣ ಹಲಸಿಗಿಂತ ಗಾತ್ರದಲ್ಲಿ ಸಣ್ಣ; ಮರವೂ ಅಷ್ಟೆ, ಹಣ್ಣೂ ಅಷ್ಟೆ. ನೆಲ 
ದೊಳಗೆ ಹರಡಿಕೊಂಡಿರುವ ಬೇರುಗಳಿಂದ ಹಣ್ಣು ಉತ್ಪತ್ತಿಯಾಗಿ, ಭೂಪದರವನ್ನು ಒಡೆದು 
ಕೊಂಡು ನೆಲದ ಮೇಲೆ ಮಲಗುತ್ತದೆ. ಹಣ್ಣು ತಾನಾಗಿಯೇ ಬಿರಿದು. ತೊಳೆಗಳಿಂದ ಜೇನಿನಂಥ 
ಸವ ಸುರಿಯುತ್ತದೆ, 


೨೮ ಪ್ರಬುದ್ಧ ಕರ್ಣಾಟಕ: 


ಹಲಸಿನ ಮರದ ನೆರವಿಲ್ಲದಿದ್ದರೆ. ಕರ್ನಾಟಕ ಸಂಗೀತದ ವಾದ್ಯತ್ರಯವಾದ ತಂಬೂರಿ ವೀಣೆ 
ಮೃದಂಗಗಳು ಕೀರ್ತಿ ಪಡೆಯುತ್ತಿದ್ದವೆ ಎಂದು ಸಂದೇಹ ಮಡುತ್ತಿದ್ದೇನೆ. 


ಪಾದರಿ (5107೦506071/77 8029601003). 


ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು; ಪಾದರಿ, ಪಾಟಲಿ, 
ಆಕರ: ಆಪು 201 ೮೭; ೫೭1 ೧೧೫ 

ಎಷ್ಟೋ ಹೂಗಳು ಒಂದು. ಮೂಸಲಿಗೆ ಹಳಸುತ್ತವೆ; ಪಾದರಿ ಹೀಗಲ್ಲ. ಆದರ ಪರಿಮಳ 
ವಾಗಲಿ ಚೆಲುವಾಗಲಿ ಬಾಡವು-ಇದು. ಪಂಪನ ಅಭಿಪ್ರಾಯ. ಮೊಗ್ಗಿ ನಿಂದ. ಬಿರಿದ ಪಾದರಿ ಹಡ. 
ದಳನಳಿಗೆ ಬಹುಬೇಗ ಉದುರಿಹೋಗುತ್ತದೆ.. (ನಾಗಸಂಪಗೆಯಂತೆ) ಮರದ ಹೆಜ್ಜೆಯ ಸುತ್ತ. 
ಹಳದಿ-ಊದಾ ಬಣ್ಣದ ಜಮಖಾನ ಹಾಸುತ್ತದೆ. ದಳಿನಳಗೆ ಬಾಡುತ್ತದೆಯಾದರೂ ಪರ್‌ 
ಬಹುಕಾಲ ನಿತಿರುತ್ತದೆ. ಮೃದುವಾದ ಕಳಕಳಿಸುವ ಪರಿಮಳ, 

ಪಾದರಿ ದೊಡ್ಡಮರ. ಚೈತ್ರದಲ್ಲಿ ಹೂಬಿಡುತ್ತದೆ. ಹೂ ಉದುರುವಾಗ ಅದರೊಂದಿಗೆ ಅಡಗಿರುವ 
ಮಧುಹನಿಗಳೂ ಶುಂತಾರು ಮಳೆ ಬೀಳುತ್ತವೆ. ಇಂಥ ಮರದಡಿ ನಿಂತು ಮೈಮರೆತಾಗ ಅನುಭವಿಸುವ 
ಆನಂದಕ್ಕೆ ಎಣೆಯೇ ಇಲ್ಲ. 


ಪಾರಿಜಾತ: 


ಆಕರ ; ಪಿ.ವಿ. 20% ೧೭ ಗ 
ಅ.ಪ. 11 ೭೩: 111 ೩ 


ಪಂಪನ ಕಾಲದಲ್ಲಿ ಪಾರಿಜಾತ ಹೂಗಳಿಂದ! ಪಾರಟ್ಟುತ್ತಿದ್ದರೆಂದು ತಿಳಿದು ಬರುತದೆ (ವಿವಿ. 
201%೧೭ಗ:ಆ.ಪು 111೩) ಯಾವರೂ ಹೂವನ್ನು ಕುರಿತಾಗಲಿ ಮರವನ್ನು ಕುರಿತಾಗಲಿ. ವಿವರಣೆಯಿಲ್ಲ. 

ಇಂದು ನಮ್ಮಗೆ ಪಾರಿಶಾತ ಎಂದು ಪರಿಚಿತವಾಗಿರುವ ಮರ 1018015 ೩೦-081 
508. ೧೦-೧೫ ಅಡಿ ಎತ್ತರದ ಪೊದರುಮುರ, ಉಪ್ಪುಕಾಗದದತೆ. ಎರೆಮ್ಟೆ, ಬೂದಿಮಿ: 
ಹಸುರು ಬಣ್ಣ. ಎಲೆಯುದುರಿದಾಗ ನಗ್ಗ ರೆಂಬೆ ಕೊಂಬೆಗಳು ಅಸ್ತಿಪಂಜರದಂತೆ ಕಡ್ಡಿ ಕಡ್ಡಿ, ನೋಟಕ್ಕೆ 
ಅಂದ ಎನಿಸಿಕೊಳ್ಳಬಹುದಾದಂಥ ಗುಣವೇನೂ ಇಲ್ಲ, ಗೊಂಚಲುಗಳಲ್ಲಿ ಹೂಬಿಡುತ್ತದೆಯಾದರೂ. 
ಎಲ್ಲ ಮೊಗ್ಗುಗಳೂ ಒಂದೇ ಸಲ ಅರಳವು. ಅರಳಿದ ಹೂ ಒಡನೆಯೂ ಉದುರುತ್ತದೆ. ಹೂವಿನ 
ಕಾಡು-ಕೊಳವ ಹವಳದ ಕಪ್ಪು. ಬಣ್ಣ, ಕಾಡು-ಕೊಳವೆಯ ತುದಿಯಿಂದ ೯೦ ಡಿಗ್ರಿ 
ಹರಡಿದ ಐದು ಬಿಳಿದಳಗಳು (“ಸಂಜೆಗೆಂಪು ಮೊದಲು ಹಿಂದೆ ಬೆಳುದಿಂಗಳು” ಎಂದು. ಬೇಂದ್ರೆಯವರು. 
ನಿರ್ದೇಶಿಸಿರುವ ಹೊ. ಇದೇ ಇರಬಹುದೆ). ದಳದ. ಮೊನೆ. ಸಾಮಾನ್ಯವಾಗಿ: ಇಬ್ಬಾಗವಾಗಿದೆ. 
ನವುರಾಥ ಪರಿಮಳ. ತೀರ ಕೋಮಲ ಶರೀರ, ಮುಟ್ಟಿದರೆ ನಸುಗಿ ಹೋಗುವಷ್ಟು ಮೃದು. ಉದುರಿ 
ದೊಡನೆ ಬಾಡುತ್ತದೆ. ಹಾಡಟ್ಟುವುದಕ್ಕೆ ಒಗ್ಗದು. ಪ್ರಯಾಸಮಾಡಿ. ಕಟ್ಟಿದರೂ ಒಂದು ಕಡೆಯಿಂದ. 
ಮಾಸಿಕೊಂಡೇ ಬರುತ್ತದೆ. 

ಈ ಪಾರಿಜಾತ ನಮ್ಮ ಮನೆ ತೋಟಗಳನ್ನೋ ಸಾರ್ವಜನಿಕ ತೋಟಗಳನ್ನೋ ಬಿಟ್ಟು ವನ್ಮ 
ನೆಲೆಯಲ್ಲಿ ಬೆಳೆಯುತಿಲ್ಲ. ವಣ ಭಾರತದಲ್ಲೂ ಇಲ್ಲ, ಉತ್ಕರ ಭಾರತದ ಬಯಲು. ಸೀಮೆಯಲ್ಲೂ. 
ಇಲ್ಲ. ತೌರನ್ನು ಕಾಣಬೇಕಾದರೆ ಹಿಮಾಲಯದ ಪೂರ್ವದಿಕ್ಕಿನ ಪರ್ವತಶ್ರೇಣಿಗಳು, ನಾಗಾಲಯ, 
ಮೇಘಾಲಯ, ಆಸ್ತಾಂ, ನೇಪಾಲ ಪ್ರದೇಶಗಳ ಕಾಡಿಗೆ ಹೋಗಬೇಕು. ಅಲ್ಲಿಂದ ದಕ್ಷಿಣ 
ಯಾವಾಗ ಪ್ರಯಾಣ ಚೆಳೆಸಿತಂದು ಹೇಳುವುದು ಸದ್ಯಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪಂಪನ ಪಾಂಜಾತ 
ಇದೇ (ಎಂದರೆ ಸಿಕ್ಬಾಂಕಿಸ್‌ ಆರ್‌ಬಾರ್‌-ಟ್ಟಿಸ್ಟಿಸ್‌) ಎಂದು ನಿರ್ದಿಷ್ಟವಾಗಿ ತಿಳಿಯಲಾಗದು. 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ೨೯ 


ಪುರಿಜಾತ ನಮ್ಮ ಪುರಾಣೇತಿಹಾಸಗಳಲ್ಲಿ ಪ್ರಸ್ವಾಪಗೊಂಡಿರುವ ಕಾಲ್ಪ: 
ಕಡೆದಾಗ ಮೇಲೆದ್ದು ಬಂದ ಹದಿನಾಲ್ಕು ರತ್ನಗಳಭೊಂದು. ನಂದನ ವನದಲ್ಲಿ" ಚಿಕೆಯುತ್ತಿತ್ತು. 
ಅಲ್ಲಿಂದ ಸತ್ಯಭಾಮೆಯ ಅಂಗಳದಲ್ಲಿ ಮೊದಲು ಬೆಳೆಯಿತು. ಆರತಿ ತಳೆದ. ಹೂವೆಲ್ಲ ರುಕ್ಬಿಣಯ, 
ಆಂಗಳದಲ್ಲಿ ಉದುರಿತು! ಕಾಲ್ಪನಿಕ ಹೂವನ್ನು” ಹುಡುಕಿಕೊಂಡು ಹೋಗುವುದ್ಕ್‌. ಅಗತ್ಯವಾದ 
ವೀರ ಸಾಹಸಗಳು ನನ್ನಲ್ಲಿಲ್ಲ, ಅಪೇಕ್ಷೆಯೂ ಇಲ್ಲ. ಚಂದ್ರಪ್ರಭ ಪುರಾಣ (111೯೦) ಜಲಜ ಎನ್ನೇ 
“ಧಾತ್ರೀ ಪಾರಿಜಾತ” ಎನ್ನುತ್ತದೆ. 

ಆದರೆ ಪಂಪನ ಪಾರಿಜಾತ ಕಾಲ್ಪನಿಕವಲ್ಲ ಎಂದು ಹೇಳುವ ಧೈರ್ಯ ಮಾತ್ರ ನನಗಿದೆ. ಆದರ 
ಅನನ್ಯತೆಯನ್ನು ಕುರಿತ ಸಂಶೋಧನೆ ಮುಂದುವರಿಯಬೇಕಾಗಿದೆ. 


ಬಹಳ (841ರಾ250 5 ೮1001) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು : ಬಕುಳ, ವಕುಳ, ಮುಕುಳ. 
ಆಕರ: ವಿ.ವಿ, 11೧೬ ಢ್‌ 
ಅ.ಪು. 201 ೯೫ ಗ; 21 ೧೨೪; 201 ೧೩೦ ಗ 

ಮುಕ್ಕುಳಿಸಿ ಉಗುಳುವ ಮಧುವಿಗಿಂತ ಮಿಕ್ಕ ಆಮೋದವನ್ನು ಪಡೆದ ಕಂಪು ಬಕುಳ ಪುಷ್ಪದ್ದು 
(ಅಪು. 21 ೧೨೪), ಈ ನುಡಿಗಟ್ಟಿನಲಿ ಗಂಡೂಜ ದೋಹದ ಪ್ವನಯು್ಟಿದ್ದಾಳೆ. ಪಂಪೆ, ಬುಳ: 
ವಕು, ಹೂತಳೆಯುವ್‌ತೆ ಪ್ರೇರೇಷಿಸುವುದಕ್ಕೆ ಬಾಯಲ್ಲಿ ಮಧುವನ್ನು ಮುಕ್ಕುಳಿಸಿ ಮರದ 
ಮೇಲೆ ಉಗಿಯುವುದು ಸಂಪ್ರದಾಯವಿಧಿ. ಈ ವಿಧಿಯಿಂದ ಕೊನರಿದ ಹಣಗಳ ಕಂದ್ರೆ ಉಗುಂದ 
ಮಧುವಿನ ವಾಸನೆಗಿಂತಲೂ ತೀವ್ರವಾದದ್ದು, ಮಾದಕೀಯವಾದದ್ದು ಎಂದು ಭಾವ, 

ಭಾರತೀಯ ಕಾವ್ಕ ಸಂಪ್ರದಾಯದಿಂದ ನಮಗೆ ತಿಳಿದು ಬಂದಿರುವ ವೃಕ್ಷದೋಹದ ಕ್ರಮಗಳು 
ಹತು. ವಿಧ. ಕಾಲಿದಾಸನ ಮಾಲದಿಸಾಗ್ನಿ ಮಿತ್ರ ನಾಟಕದಿಂದ ಅಶೋಕದೋಹದರ್ನ್ನು ಕುರಿತ ಕೆಲವು 
ವಿವರಣೆಗಳು ದೊರೆಯುತ್ತವೆ. ಬೇರೆ ಕವಿಗಳಾರೂ ಇತರ ದೋಹದ. ವಿಧಿಗಳನ್ನು ವಿವರಿಸಹೋಗಿಲ್ಲ. 
ಪಂಪ ಬಕುಳ ದೋಹದ ತ ಎತತ ಸ್ವಲ್ಪಮಟ್ಟಿಗೆ ವಿಸ್ತರಿಸಿದ್ದಾನೆ. (ಪ್ರ.ಕ. ಸಂಪುಟ, ೪ 
ಪುಟ ನೋಡಿ). 

ಸರ್ವ ಯತುಗಳಲ್ಲೂ ಹೊಳಪು. ಹಸುೆಲೆ ತಳೆದು ೨೦-೩೦ ಆಡಿ ಎತ್ತರ. ಬಿಳಿಯುವ ಮರ 
ಬಕುಳ. ಮಾಸಲು ಬಿಳಿಬಣ್ಣದ ನಕ್ಸೃತ್ರಾಕಾರದ ಹೂ. ಇದು ಹೊಮ್ಮುವ ಮಾದಕೀಯ ವಾಸನೆಯನ್ನು 
ಒಂದು ಮೈಲಿ ದೂರದಿಂದಲೇ ಗುರುತಿಸಬಹುದು; ಬಹು ಬೇಗ ವೆಗಟಾಗುತ್ತದೆ. ಎಂಥವನನ್ನಾದರೂ. 
ಸೊತ್ಕಿಸುತ್ತದೆ. ಹೂ ಒಣಗಿದರೂ ಮಾಸನೆ ಬಾಡದು; ನೀರು ಚಿಮುತಿಸಿದರೆ ಮೊದಲಿನ ಪರಿಮಳ. 
ಮರುಕಸಸುತ್ತದೆ. 

ಪೂರ್ವ ಪಶ್ಚಿಮ ಘಟ್ಟಗಳಲ್ಲಿ ಬಕುಳ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಬಹುಕಾಲದ ಹಿಂದೆಯೇ 
ಊರಿನ ತೋಟಗಳಲ್ಲಿ ಬೆಳೆಯಿಸುವ ಬಳಕೆ ಆರಂಭವಾಗಿತ್ತು. ಮಧ್ಯಕಾಲದ ತಮಿಳುನಾಡಿನ ನಂದನವನ 
ಗಳಲ್ಲಿ ಸಾಧಾರಣವಾಗಿ ಬೆಳೆಯುತ್ತಿತ್ತು; ಶಿವಾರ್ಚನೆಗೆ ಬಕುಳ ಪುಷ್ಪ ಶ್ರೇಷ್ಠತೆ ಪಡೆರತ್ತು. 


ಬಳ್ಳೆ 
ಆಕರ: ಆ.ಪು. 21 ೬೮ 
ಇದರ ಅನನ್ಯತೆ ತಿಳಿಯದು. 
ಬಾಳೆ (14058 57.) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಕದಳಿ, ಬಾಟ್‌, ರಂಭಾ 


೩೦ ಪ್ರಬುದ್ಧ ಕರ್ಣಾಟಕ 


ಆಕರ: ವಿವಿ. 1೬೮ ಗ; 11೩೯ ಗ; 73 ಗ; 1 ೧೮ಗ;1%11೮೧ಗ 
ಆ.ಫ್ರ, 76! ೬೮; 201 ೮೧; 21೯೫ಗ 


(ಪ್ರ.ಕ, ಸಂಪುಟ 54, ಪುಟ 15 ನೋಡಿ). 


“ವಾಚ್‌ಲೆಯ  ಜಿಜ್ಞಣಿಗೆಗಳಿಂ ಬೀಸಲ್ವೇಟ್ದು ತಣ್ಣುಗೆಯ್ಕೆ (ವಿವಿ, 1 ೫ ಗುಎಸ್ನುತ್ತಾನೆ 
ಪಂಪ. ಇದು ಬರಿಯ ಕವಿಕಲ್ಪನೆಯೆಂದು ನನಗೆ ತೋರದು. ಅವನ ಕಾಲದಲ್ಲಿ ಜಾಳೆಲೆಯಿಂದ ಬೀಸಣಿಗೆ. 
ಯನ್ನು ರೂಪಿಸುವ ವಿಧಾನವಿತ್ತೆಂಡು ನನ್ನ ನಂಬಿಕೆ. ತಾಳೆೋಲೆಯ ಬೀಸಣಿಗೆ ನಮ್ಮ ಕಾಲದಲ್ಲೂ, 
ಬಳಕೆಯಲ್ಲಿದೆಯಲ್ಲವೆ? ಅದರಷ್ಟು ಬಾಳಿಕೆಯಿಲ್ಲದಿದ್ದರೂ ಒಣ ಬಾಳೆಲೆಯ ಬೀಸಣಿಗೆ ತಾತ್ಕಾರಿಕ 
ಪ್ರಯೋಜನವನ್ನಾದರೂ ಇತ್ತಿದ್ದಿರಬೇಕು. 

ತೊಡೆಯನ್ನು ಬಾಳೆಕಂಬದೊಡನೆ ಹೋಲಿಸುವುದು ಸಾಮಾನ್ಯ ಕಾವ್ಕಾಲಂಕಾರ. ಪಂಪನೂ 
ಇದನ್ನೇ ಮಾಡಿದ್ದಾನೆ. (ಆ.ಫು. 201 ೯8)- ಕವಿಗಳಿಗೆ ಎಳವಾಳೆ. ಸೌಕುಮಾರ್ಯದ ಪ್ರತಿಮೆ. 
“ಕಾಯ್ದ ಪುಡಿಯೊಳಗೆ ಬಿಸುಟ್ಟಿಳವಾಟಕೆಯಂತೆ” ಎಂದು ಸುಭದ್ರೆಯ ಕಾದಲುನೋವನ್ನು ವರ್ಣಿಸಿ 
ದ್ವಾನೆ. ಎಳೆವಾಚ್‌ಯನ್ನು ಎಳೆಯ ಮೀನು ಎಂದು ಅರ್ಥಯಿಸಿದೆ 'ದೀಪಿಕೆ. ಇದು ಸಂದರ್ಭೋಚಿತ 
ವಾಗಿಲ್ಲವೆಂದು ನನಗನಿಸುತ್ತದೆ. ಹಾಗೆ ಬಿದ್ದ ಮೀನು ಬೆಂದು ಒದ್ದಾಡಿ ಅಲ್ಪಕಾಲದಲ್ಲೇ ಸತ್ತು ಹೋಗು 
ತ್ತದೆ. ಕಾಮಜ್ಜರ ಪೀಡಿತಳಾಗಿ. “ಮಮ್ಮಲ ಮಜುಗು”ತ್ತಿದ್ದವಳನ್ನು ಈ ಸಂದರ್ಭದಲ್ಲಿ ಮಿಗೆ. 
ಹೋಲಿಸುವುದಕ್ಕಿಂತಲೂ ಬಾಳೆಗೆ ಒಪ್ಪವಿಡುವುದು ಉಚಿತವಾಗಿದೆಯೆಂದು ನನ್ನ ಸ್ವಂತ ಅಭಿಪ್ರಾಯ, 
ಇದೇ ಜಾಡನ್ನು ಹಿಡಿದು ಈಚಿನ ''ವಿಚೈತ್ರವನ ಚೂತ'ನು “ಫಲಿತ ಕದಳಿ ಮುರಿದಿಳೆಗೊರಗುವಂತೆ" 
ಎಂದಿದ್ದಾನೆ. 

ಆನೆ ಕುದುರೆಗಳ ಸವಾರಿಯಿಂದ ಅರ್ಜುನನ ತೊಡೆಗಳು 'ಸಾಣೇಕಬ್ಸನ್ನು ಕಟ್ಟಿದ. ಹಾಗೆ' 
ಇದ್ದವು. ಎನ್ನುತ್ತದೆ. "ದೀಪಿಕೆ... ಪಂಪವಾಣಿ *“ಎಂವಾಟಕೆಯ ದಿಂಡಿನೊಳ್‌ ಸಾಡೆಗಟ್ಟಿದಂತುದವು” 
ಮಿದಿದೆ (ವಿ.ಮ. 11 ೩೯7). 'ಸಾಣೆಗಟ್ಟು' ಎಂದರೆ ಈ ಸಂದರ್ಭದಲ್ಲಿ 'ಎಳೆಬಾಳೆಯ ದಿಂಡಿಗೆ ಸಾಣೆ. 
ಹಿಡಿದ ಹಾಗೆ' “ಎಳೆಬಾಳೆಯ ದಿಂಡನ್ನು ಸಾಣೆಗಲ್ಲಿನಿಂದ ಉಜ್ಜಿದ ಹಾಗೆ' ಎಂದು ಭಾವಿಸಿದರೆ ಕಾಮ್ಮಾರ್ಥ 
ಇನ್ನೂ ರಸವತ್ತಾಗುತ್ತದೆ, ಉಚಿತವಾಗುತ್ತದೆ ಎಂದು ನನ್ನ ಗ್ರಹಿಕೆ. 

ಅರ್ಜುನನ- ಮೈ ಬಣ್ಣವನ್ನು ಕುರಿತು... “ಕದಳೀಗರ್ಭಶಾದಮೆಂ ಬಣ್ಣದುತಾದುದು" 
ಎಂದು ಪಂಪನು. ವರ್ಣಿಸುತ್ತಾನೆ. (11 ೩೯ ಗ). ಈ ಪದಪುಂಜದ ವಿಷಯವಾಗಿ ನಡೆದಿರುವ. 
ಚರ್ಚೆಯನ್ನು 'ದೀಪಿೆ' ವಿವರಿಸಿದೆ; “ಬಾಳೆಯ ಹೂವಿನ ಮೋತೆಯಂತೆ ಕೆಂಪು ಕಪ್ಪ ಮಿಶ್ರವಾದ” 
ಎಂದು ಸಮಾಧಾನ ನೀಡಿದೆ. ಇಲ್ಲಿ ಕದಳೀಗರ್ಭ ಎಂದರೆ ಹಣ್ಣಿನ ತಿರುಳು ಭಾಗ (ಸಿಪ್ಪೆ ಸುರಿದ ಮೇಲೆ. 
ಕಾಣುವ ಒಳಭಾಗ) ಎಂದೇ. ಗ್ರಹಿಸಬೇಕೆಂದು ನನಗೌಸುತ್ತದೆ. ನಾವು ಸಾಮಾನ್ಯವಾಗಿ ತಿನ್ನುವ 
ಬಾಳಿಕಾಯಲ್ಲಾಗಲಿ ಹಣ್ಣಿನಲ್ಲಾಗಲಿ ಈ ಭಾಗ ಮಾಸಲು ಬಿಳಿ ಬಣ್ಣಕ್ಕಿರುತ್ತದೆ. ಆದರೆ. ಶ್ಯಾಮ ಎಂದು 
ಸ್ಪಷ್ಟವಾದ ವಿಶೇಷಣವಿರುವುದರಿಂದ ಪದಪುಜದಲ್ಲಿ ಅಡಗಿರುವ ಒಟ್ಟು ಬಣ್ಣ ಮಾಸಲು ಓ೪ ಆಗದು, 
ನಡಿಗಟ್ಟಿನ ತಾತ್ಚರ್ಯವನ್ನು 'ಕಪ್ಪುಮಿಶ್ರವಾದ ಬಣ್ಣಗೊಂಡ ಕದಳೀ ಗರ್ಧ' ಎಂದು ನಾನು ಗ್ರಹಿಸು. 
ತ್ತೇನೆ ಏಕೆಂದರೆ ಇಲ್ಲಿ ಪಂಪ ನಿರ್ದೇಶಿಸಿರುವ ಕದಳಿ ನಾವು ಸಾಧಾರಣವಾಗಿ ತಿನ್ನುವ ಹಣ್ಣು ಕದಳಿ 
ಅಲ್ಲ, ತರಕಾರಿಯಾಗಿ ಉಪಯೋಗಿಸುವ ಕಾಯಿ ಕದಳಿಯೂ ಅಲ್ಲ. ಅವನ ಮನಸ್ಸಿನಲ್ಲಿದ್ದದ್ದು ವನ್ಯ 
ಕದಳಿ, ಕಾಡುಬಾಳೆ. ಈ ರಖಮು ಹಣ್ಣಿನ ಸಿಪ್ಪೆ ಸುಲಿದಾಗ ನಮ್ಮನ್ನೈದುರಾಗುವುದು ಕರಿಯ ಬೀಜ 
ಗಳ ದಿಂಡು, ಮೆಣಸಿಗಿಂತಲೂ ಗಾತ್ರದಲ್ಲಿ ಹಿರಿಯದಾದ ಬೀಜಗಳು; ಬಿಳಿಯ ಅಂಟುಜಿಟ್ಟು ಬೀಜ 
ಗಳನ್ನು ದಿಂಡಾಗಿ ಕೂಡಿಸಿರುವಂತೆ ಕಾಣುತ್ತದೆ. ಇದರಿಂದಾದ ಕ್ಯಾಮಾಫ್ಲಾ ಪನಿಂದ ಹಣ್ಣಿನ ಒಳಭಾಗ 
ಮಾಸಲು ಕಪ್ಪಾಗಿ ಕಾಣುತ್ತದೆ. ಇದೇ ಕದಳೀಗರ್ಭ ಶ್ಯಾಮ ವರ್ಣ, ಅರ್ಜುನನ ಮೈ ಬಣ್ಣ, 

ಈ ರಖಮಿನ ಬಾಳೆ ಪೂರ್ವ ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ ಹೇರಳವಾಗಿ ಬಿಳಯುತ್ತದೆ. 
ಹೊರನೋಟಕ್ಕೆ ಸಾಧಾರಣ ಬಾಳೆದುರದಂತೆಯೇ ಇರುತ್ತದೆ, ಹಣ್ಣಿನ ರೂಪವಾಗಲಿ ಬ್ಯಾವಾಗಲಿ 


ಸಾಧಾರಣ ಬಾಳೆಯಂತೆಯೇ ಆದರೂ ನಿಬಿಡವಾದ ಗಟ್ಟಿ ಬೀಜರಾಶಿಯನ್ನು ಒಳಗೊಂಡಿರುತ್ತದೆ, 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ೩೧ 


ತಿನ್ನಲು ಯೋಗ್ಯವಲ್ಲ. ಮಲೆನಾಡು ಪ್ರದೇಶದಲ್ಲಿ ಇದು ಕಲ್ಲುಬಾಳೆ, ಕಲ್ಪಾಳೆ ಎಂಬ. ಹೆಸರುಗಳಿಂದ 
ಪರಿಚಿತವಾಗಿದೆ. 

ಮೈಂದವಾಚಿಕೆಯೆಂಬೊಂದು ರಮನ್ನು ಹೆಸರಿಸುತ್ತಾನೆ, ಪಂಪ (ಅ.ಪ. 11 ೬೮). ಇದೊಂದು 
ತಿನ್ನಲಯೋಗ್ಯವಾದ ರಖಮೆಂದು ತೋರುತ್ತದೆ." ಈ ರಖಮು ಇವತ್ತು ಚಲಾವಣೆಯಲ್ಲಿದೆಯೇ 
ಎಂಬುದನ್ನು ಕುರಿತು ಸಂಶೋಧನೆ ನಡೆಯಬೇಕಾಗಿದೆ. 


ಬಿದಿರು (82/0053 50) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಬಿದಿರು, ವೇಣು. 
ಆಕರ: ವಿವಿ. 19 ೮೭ ಗ; 120೧೦೪ ಗ; 

ಪಂಪನ ಕಾಲದಲ್ಲೂ ಪಲ್ಲಕ್ಕಿಯ ದಂಡಿಗೆಗೆ ಬಿದಿರು ಉಪಯೋಗದನ್ಲಿತ್ತು. 126 ೧೮% ಗ ಕುಡಿ ಬಿದಿರು. 
(ಕಳಲೆ) ಉಣಿಸಿನ ವಸ್ತುವಾಗಿತ್ತು. ( 11 ೮೭ ಗ).ಕಳೆಲೆಯ ಬಳಕೆ ಮೈದಾನ ಪ್ರದೇಶಗಳಲ್ಲಿ ಅಷ್ಟಾಗಿ. 
ಕಾಣದು, ಬಹುಶಃ ಬೆಟ್ಟಗಾಡುಗಳಲ್ಲಿ ಬೆಳೆಯುವ ಬಿದಿರು ಸ್ಪೀಪೀಸುಗಳು. ಉತ್ತಮ ರಖಮಿನ 
ಸಳಿಲೆಯ್ನ್ನೀಯಬಹುದು. ಪಂಪನ ಕಾಲದಲ್ಲಿ ಕುಡಿಬಿದಿರಿನಿಂದ ತಯಾರಾದ ಚಕ್ಕಣಗಳು ನಾಲಗೆ 
'ಚಪ್ಪರಿಸುವಂತಿದ್ದಿರದೇಕು. ಮಂಗರಸನ ಸೂಪಶಾಸ್ತ್ರದಲ್ಲಿ ಚಚ್ಚುಗಳಿಲೆ, ಗಾರಿಗೆಗಳಿಲೆ ಮೊದಲಾದ 
೧೩ ಬಗೆಯ ಆಡುಗೆ ವಿಧಾನಗಳನ್ನು ಕಾಣ: 
ಕಳಿಲೆಯಿಂದ ತಯಾರಾದ ಅಡುಗೆಯನ್ನು ರುಚಿನೋಡುವ ಅವಕಾಶ ನನಗೆ ಒಡಗಿಲ್ಲವಾದದ್ದ ರಿಂದ 
ಹೆಚ್ಚಿನ ವಿವರಗಳನ್ನು ಕೊಡಲಾರೆ. ಕಳಿಲೆಯ ಆಹಾರಸತ್ವವನ್ನು ಕುರಿತ ವೈಜ್ಞಾನಿಕ ಸಂಶೋಧನೆ. 


ನಡೆದಿಲ್ಲ. ಆದರೆ ಪಿಷ್ಟ ಪದಾರ್ಥಗಳನ್ನು ತಕ್ಕೆ ಪ್ರಮಾಣದಲ್ಲಿ ಕೊಂಡಿದೆಯೆಂದು ತಿಳಿದು ಬಂದಿದೆ. 


ಬಿಂಬ (೮೦೮೦1೧1೬ 176108). 
ಆಕರ: ವಿವಿ. 11೩೯ಗ 

ಆರ್ಯನನ ತುಟಿಗಳನ್ನು 'ಕೊಂಡೆಹಣ್ಣಿಗೆ. ಹೋಲಿಸಿ ಪುಷನೂ ಸಂಸ್ಕೃತ ಕರ್ಷಳು ಹಾಕಿಕೊಟ್ಟ 
ಮೇಲ್ಪಡ್ತಿಯನ್ನೇ ಅನುಸರಿಸಿದ್ದಾನೆ. 

ನಮ್ಮ ಪ್ರಾಚೀನರು: ಗಂಡುತುಟಿಗಳಿಗೂ ಹೆಣ್ಣುತುಟಿಗಳಿಗೂ ಸರಿಸಮಾನವಾಗಿ ತೊಂಡೆ. 
ಹಣ್ಣನ್ನು ಹೋಲಿಕೆಯಿಟ್ಟು ಬಿಟ್ಟಿದ್ದಾರೆ. ಈ. ಅಲಯಾರ ಕವಿಸಮಯವಾಗುವುದಕ್ಕೆ ಮೊದಲೇ 
ಲಾಕ್ಷಣೆಕರು ವಿಚಾರಮಾಡಿ ನಿಷ್ಕರ್ಷೆ ಮಾಡಲಿಲ್ಲವಲ್ಲಾ ಎಂಬ ಕೊರಗು ನನ್ನನ್ನು ಆಗಾಗ ತಿನ್ನುತ್ತದೆ. 
ಗಂಡು ಹೆಣ್ಣುಗಳ ಅಂಗಾಂಗ ರಚನೆಯನ್ನು ತಿಳಿದಿದ್ದವರು ಅವರು; ಪಾದಾಂತ ಕೇಶಾದಿ ವರ್ಣನೆಗಳನ್ನು 
ಮಾಡಿದ್ದಾರೆ: ಒಂದೊಂದು ಅಂಗವನ್ನೂ ಹಳಸುವವರೆಗೂ ವರ್ಣಿಇದ್ದಾರೆ. ಆದರೆ ಗಂಡು ತುಟಿ. 
ಗಳನ್ನೂ ಹೆಣ್ಣುತುಟಿಗಳನ್ನೂ ಒಂದೇ ರಚನೆಯೆಂದು ಏಕೆ ಭ್ರಾಂತಕಾದರೋ! ಹೋಗಲಿ: ಅವರು 
ಒಪ್ಪವಿಟ್ಟದ್ದು ' ತೊಂಡೆಹಣ್ಣಿನ ರೂಪವನ್ನೆ, ಅದರ ಹವಳಗೆಂಪು ಒಣ್ಣವನ್ನೆ, ಅಥವಾ ಎರಡೂ 
ಗುಃ ? 


ಪಂಪ ತೊಂಡೆಹಣ್ಣನ್ನು ನೇರವಾಗಿ ಕಂಡಿದ್ದನೆ ಎಂಬ ಸಂಶಯ ನನಗಿದೆ. ತೊಂಡೆಹಣ್ಣಿನಂತಿರುವ 
ದಪ್ಪ ದುಂಡುತುಟಿ (ನನ್ನ ಪ್ರಕಾರ) ಹೆಂಗಸಿಗೆ ಚೆಲುವಲ್ಲ; ಗಂಡಸಿಗೆ ಸಾಧಾರಣವಾಗಿ ಇಂಥ ತುಟಿ 
ಇರುವುದಿಲ್ಲ. ಹೆಂಗಸಿನ ತುಟಿಬಣ್ಣ ಹವಳದ ಕೆಂಪಾಗಿರಬಹುದಾದರೂ ಗಂಡಸಿನದು ಅದಕ್ಕೆ ಸ್ವಲ್ಪವೂ 
ಸಾಟಿಯಾಗದು. (ನಾಟಕ ರಂಗದ ಮೇಲೆ ಕಾಣಿಸಿಕೊಳ್ಳುವ ಪೌರಾಣಿಕ ವ್ಯಕ್ತಿಗಳ ತುಟಿಗಳಿಗೆ ಮೆತ್ತಿರುವ 
ಕೆಂಪು ಬಣ್ಣ ಆ ಮುಖಕ್ಕೆ ಚಿಂದವೆ?-ನೀವೇ ಯೋಜ). ಬಿಂಬಾಧರೆ ಎಂದರೆ ತೊಂಡೆಯ ಹಣ್ಣಿನಂತೆ 
ತುಟಿಯುಳ್ಳವಳು (ರೂಪ ಮತ್ತು ಬಣ್ಣಗಳೆರಡರಲ್ಲೂ) ಎಂದು ಅರ್ಥಯಿಸಬಹುದೇ ಹೊರತು. 


೩೨ ಪ್ರಬುದ್ಧ ಕರ್ಣಾಟಕ. 


ಆಕೆಯ ಮುಖ ಚೆಲುವಾಗಿತ್ತು. ಎಂದೇನೂ ಒಪ್ಪಿಕೊಳ್ಳಬೇಕಾಗಿಲ್ಲ. ರೂಪದ ವೃಷ್ಟಿಯಿಂದಾಗಲಿ. 
ಬಣ್ಣದ ದೃಷ್ಟಿಯಿಂದಾಗಲಿ ಗಂಡಸಿಗೆ ಈ ಉಪಮೆ ಸಲ್ಲದು ಎಂದೇ ನನ್ನ ಅಭಿಪ್ರಾಯ. 
ತೊಂಡೆಬಳ್ಳಿ, ಭಾರತಾದ್ಯಂತ ಬೆಳೆಯುತ್ತದೆ. ವನ್ಯಜಾತಿಯ ಕಾಯಿ ಕಹಿ; ಸಾಗುವಳಿಗೆ ಒಗ್ಗಿದ. 
ರಖಮುಗಳಲ್ಲಿ ಕಹಿಯಿಲ್ಲ. ಈ ತರಣಾರಿ ಎಲ್ಬರಿಗಳೂ ತಿಳದದ್ದೇ ಆದರೂ ನಮ್ಮ ಪ್ರಾಚೀನ ಸೂಪಶಾಸಸ್ತ್ರ 
ರಸಿಕರು ಇದರ ಹೆಸರನ್ನೇ ಎತ್ತುವುದಿಲ್ಲ ಬೆಹುಶಃ ಅನಾಗರಿಕ ತರಕಾರಿ ಎಂಬ. ತುತ್ಸಾರವೋ ಏನೋ! 
ಪಲ್ಲವರು ರಾಜ್ಯವಾಳಿದ ಪ್ರದೇಶಕ್ಕೆ ತೊಂಡೆಮಂಡಲ. ಎಂದು ಹೆಸರು. ತೊಂಡೆಕಾಯಿಬೆಳೆ 
ಯುತ್ತಿದ್ದ ಹರವು ಅದು ಎಂಬ ನಂಬಿಕೆಯಿಂದ ರಚಿತವಾದ ಸ್ವಲಪುರಾಣಗಳು ಕೆಲವಿವೆ. 


ಬೆಳ್ಳುಳ್ಳಿ (ಸಿ1110೫ಾ 59/190೫). 


ಆಕರ: ವಿವಿ. 111 ೭೧ ಗ 

ಕೆಲವರಿಗೆ ಬೆಳ್ಳುಳ್ಳಿಯ ವಾಸಣೆ ಎಷ್ಟು ಹಿತವೋ ನನ್ನಂಥವರ ಮೂಗಿಗೆ ದ್ವಿಗುಣವಾದ ಶಶ್ರು, 
ಅದೇನು ಏಚಿತ್ರ ರುಚಿಯೋ ನಮ್ಮದು!-ಹಸಿ ಈರುಳ್ಳಿಯನ್ನು ಕಂಡರೆ ಕಚಕಚ ಕಚ್ಚಿ ತಿನ್ನುತ್ತೇವೆ. 
ಬೆಳ್ಳುಳ್ಳಿಯ ವಾಸನೆಗೆ ಅಲ್ಲೇ ವಾಂಕಿ ಕಕ್ಕುತ್ತೆ 

ಹೆರಡೋಟಸನ ಪ್ರಕಾರ ಪ್ರುಚೀನ ಈಜಿನಲ್ಲಿ ಬಿನ್ಬುಲ್ಳಿ ಯಥೇಷ್ಟವಾದ ಉಪಯೋಗ 
ದಲ್ಲಿತ್ತು. ಅಲ್ಲಿಯೇ ಕೃಷಿಯಾಗುತ್ತಿತ್ತು. ತೌರೂರಾದ ಮಧ್ಯ ' ಏಷಿಯಾದಿಂದ ಈಜಸಿಗೆ ರವಾನೆ 
ಯಾಗಿದ್ದಿರಬೇಕು. 

ತಾರೂರಿನಲ್ಲಿ ಚೆಳ್ಳುಳ್ಳಿಯ ಹೆಸರು ಶುಮಿನ್‌, ಶೌಮ್‌. ಸಂಸ್ಕೃತದ ಲಶುನ ಇದೇ ಬುಡಕಟ್ಟಿಗೆ 
ಸೆರಿದಪದ. ಈ ಪದದ ರೂಪಾಂತರಗಳೇ ಉತ್ತರ ಭಾರತದ ಭಾಷೆಗಳಲ್ಲಿಲ್ಲ ಪ್ರಚಾರದರಿವೆ. ಪ್ರಾವಿಡ 
ಭಾಷೆಗಳಲ್ಲಿ ವೆಳ್ಳುಳ್ಳಿ, ಬೆಳ್ಳುಳ್ಳಿ, ಬೊಳ್ಳುಳ್ಳಿ ಮೊದಲಾದ ಹೆಸರುಗಳು ಚಲಾವಣೆಯಲ್ಲಿವೆ. ಇವು 
ಬಿಳಿಯ ಉಳ್ಳಿ (ಗಡ್ಡೆ) ಎಂಬ ಎಂಬ ಸಂಯೋಜನೆಯಿಂದ ಉಂಟಾದ ಪದಗಳುತೆ ಕಾಣುತ್ತವೆ. 

ಪಂಪ ಬೆಳ್ಳುಳ್ಳಿಯನ್ನು ತಿಂದಿದ್ದನೋ ಇಲ್ಲವೋ, ಹೇಳುವುದು ಸಾಧ್ಯವಿಲ್ಲ. ಅದರ ದುರ್ನಾತ 
ವನ್ನಂತೂ ಅರಿತಿದ್ದ. ಹಳೆಯ ಮುಗ್ಗಿದ ಬೇವಿನ ಎಣ್ಣೆಯಲ್ಲಿ ಅದ್ದಿದ ಬೆಳ್ಳುಳ್ಳಿಯನ್ನು ಕೆಂಡದ ಮೇಲೆ. 
ಎಸೆದರೆ ಹೊಮ್ಮುವ ನರಕವಾಸನೆಯನ್ನು -ರಣರಂಗದಲ್ಲಿ ಕೊಳೆತ್ತನಾರುತ್ತಿದ್ದ ಹೆಣದ ವಾಸ. 
ಓಪ್ಪವಿಟ್ಟಿದ್ದಾನೆ. ಇದೊಂದು ಅದ್ಭುತವಾದ ವರ್ಣನೆ ' ಎಂದು ನನಗನಿಸುತ್ತದೆ. ಸಾಗರಮೊಂದಿಗೆ 
ಸಾಗರವೇ ಹೋಲಿಕೆ ಎಂದು ವಾಲ್ಮಿತಿ ಸಾಗರದ. ವೈಯಕ್ತಿಕತೆಯನ್ನು ವರ್ಣಿಸಿದ. ಕೊಳೆತು ನಾರುವ 
ಹೆಣದ ದುರ್ನಾಕಕ್ಕೆ ಬೇರೆ. ಹೋಲಿಕೆಯೇ ಇಲ್ಲ ಎನ್ನಲಿಲ್ಲ, ಪಂಪ. ಆ- ನಾತಕ್ಕಿಂತಲೂ ಕಟುವಾದ. 
ದುರ್ನಾತದ ಹೊಗೆಯೆಬ್ಬಿಸಿದ್ದಾನೆ. 


ಭೂಜ (8601೩ 50.) 
ಆಕರ: ಎಎ. 3 ೫,397೮ 
ಭೂಜ ಪದಕ್ಕೆ 'ಮರ' ಎಂದು "ದೀಪಿಕೆ" ಅರ್ಧಯಿಸಿದೆ. ಒಂದು ಪ್ರದೇಶದಲ್ಲಿ ಬೆಳೆಯುತ್ತಿದ್ದ 
ಸಸ್ಯಸಮೂಹದ ಗಿಡಮರಗಳನ್ನು ಹೆಗರಿಸುವ ಪಟ್ಟಿಯಲ್ಲಿ ಈ ಹೆಸರೂ ಸೇರಿಕೊಂಡಿದೆ. ಎಂಬುದನ್ನು 
ಗಮನಿಸಬೇಕು. _ ಸಂದರ್ಭವಿಶೇಷದಿಂದ. 'ಭೂಜ್‌ ಎಂಬುದನ್ನು ಭೂರ್ಜ ಎಂದು ಅರ್ಥಮಾಡಿ. 
ಕೊಳ್ಳುವುದು ಉಚಿತವಾಗಿದೆ. 
ಪ್ರಾಚೀನ ಸಂಸ್ಕೃತ ಕಾವ್ಯಗಳಲ್ಲಿ ಭೂರ್ಜ ಪತ್ರದ ಉಲ್ಲೇಖವಿದೆ. ಇಲ್ಲಿ ಪತ್ರ ಎಂದರೆ ಎಲೆ ಅಲ್ಲ; 
ಕಾಂಡವನ್ನು ಸುತ್ತಿರುವ ತೊಗಟೆ ಪದರಪದರವಾಗಿ ಹಾಳೆಹಾಳೆಯಾಗಿ ಸಡಿಲವಾಗುತ್ತದೆ. ಕಾಂಡ 
ದಿಂದ ಬೇರ್ಪಡಿಸಿದ ಹಾಳೆಯೇ ಪತ್ರ. ಅಲೆಕ್ಸಾಂಡರನು ಭಾರತವನ್ನು ಹೊಕ್ಕಾಗ ಭಾರತೀಯರು ಈ 
ಹಾಳೆಗಳ ಮೇಲೆ ಮಸಿಯಿಂದ ಬರೆಯುತ್ತಿದ್ದರೆಂದು ಕರ್ತಿಯಸ್‌ ಹೇಳುತ್ತಾನೆ. ಉತ್ತರ ಭಾರತದಲ್ಲಿ 
ಮೊಗಲ ಆಳ್ವಿಕೆ ಆರಂಭವಾಗುವ ವಠೆಗೂ ಭೂರ್ಜಪ್ಪಾ ಬರವಣಿಗೆಯ ಸಾಮಗ್ರಿಯಾಗಿತು. 


ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ಬ 


'ಭೂರ್ಜದಲ್ಲಿ ಅನೇಕ ಸ್ಪೀಷೀಸುಗಳಿವೆ, ಇವುಗಳ ಹರವೆಲ್ಲ ಉತ್ತರ ಶೀತವಲಯದಲ್ಲಿ ಹಿಮಾಲಯ 
ಪ್ರದೇಶದಲ್ಲಿ ಕೆಲವು ಸ್ಪೀತೀಸುಗಳು ಬೆಳೆಯುತ ವೆ. ಈ ಮರಗಳ ತೊಗಟೆ ಆನೆಚರ್ಮದುತೆ ಒರಟೆಂದೂ, 
ಅದರಿಂದ ಬೇರ್ಪಡಿಸಿದ ಪತ್ರದ ಮೇಲೆ ದೇವಕನ್ಮೆಯರು ಪ್ರಣಯ ಚ ಬರೆಯುತ್ತಿದ್ದರೆಂದೂ 
ಕಾಲಿದಾಸನ ಕುಮಾರಸಂಭವ ತಿಳಿಸುತ್ತದೆ. ಭಾರತದ್‌ ಮೈದಾನ ಪ್ರದೆ 


ಜೆಳೆಯಾಗರುವುದರಿಂ ಕೈಗಾ. ಒಗ್ಗದೆ. ತಾ ಆರ್‌ಮೈಂ; ರ ಸನ್ನು ತಯಾರಿಸುವುದಕ್ಕೆ. 
ಪ್ರಿಯವಾದ ಮರ. 

ಆಡುಮಾತಿನ ಇಂಗ್ಲಿಷ್‌ ಭಾಷೆಯಲ್ಲಿ ಈ ಮರದ ಹೆಸರು ಬರ್ಡ್‌ ((81708)); ಯೂರೋಪಿನ 
ಭಾಷೆಗಳಲ್ಲಿಲ್ಲ ಇದೇ ಹೆಸರಿನ ರೂಪಾಂತರಗಳು ಬಳಕೆಯಲ್ಲಿವೆ. ಯಾವ ರೂಪದಿಂದ ಇನ್ನಾವ ರೂಪ 
ಹುಟ್ಟಿಕೊಡಿತೆಂಬ ಪ್ರಶ್ನೆ ಬಗೆಹರಿಯದ್ದು. ಸಂಸ್ಕೃತದ ಭೂರ್ಜವೂ ವರೋಪ್ಯ ನುಡಿಗರ ರೂಪಾಂತರ 
ಗಳೂ ಇಂಡೋ- ಆರ್ಯನ್‌ ಭಾಷಾ ಬುಡಕಟ್ಟಿಗೆ ಸೇರಿದ ಪದ ಎಂದು ಗಣಿಸಲಾಗಿದೆ. 


ಮರುವ (10ಗ8002 723]07388) 
ಆಕರ: ಆಪು. 2೭1 ಐ 

ಇದರ ಅನನ್ಯತೆ ತಕರಾರಿನ ವಿಷಯವಾಗಿದೆ. ಇಂದು ನಮಗೆ ಪರಿಚಿತವಗಿರುವ ಮರುಗವೇ 
ಇದು ಎಂದು ಸಾಮಾನ್ಯ ಭಾವನೆ. ಮನೋಹರವಾದ ಗಂಧ. ಪರಿಮಳದಿಂದ ಕೂಡಿದ ಸೌಂದರ್ಯ 
ಈಗಿನ ಮರುಗಕ್ಕಿರುವುದು ಆದರ ಎಲೆಗಳಲ್ಲಿ ಹೂಗಳಲ್ಲಲ್ಲ. ಈ ಮರುಗ ಹೂ ತಳೆಯುವುದೇ 
ಅಪರೂಪ. ಮಧ್ಯ ಏಷಿಯಾ ಪ್ರದೇಶದಿಂದ ಕ್ರಿ.ಶ. ಸುಮಾರು 12/13ನೆ ಶತಮಾನಗಳಲ್ಲಿ ಭಾರತಕ್ಕೆ 
ಬಂದದ್ದು ಇದು. ಅಂದದ ಕೃಷಿಗೆ ಒಳಪಟ್ಟಿದೆ. ಹೂ ಬಿಟ್ಟರೂ ಬೀಜ ಬಿಡದು. ನಾರಿನಿಂದರೇ 
ಬೆಳೆಹಬ್ಬುತ್ತದೆ. 

ಇಂಥ ಸುಗಂಧಗಿಡಕ್ಕೆ ಬಾರದೆ. ಕುಸುಮನಿಚಯವನ್ನು ಹುಡುಕಿಕೊಂಡು ಹೋಗುವ ಮಂಬಿ. 
ಗಳನು ಪಂಪನು ಮರುಳು ಎನ್ನುತ್ತಾನೆ. ದುಂಬಿ: ಹೂವನ್ನರಸಿಕೊಂಡು ಹೋಗುವುದು ಅದರ 
ಪಠಾಗಕ್ಕೆ, ಹೂವಿನಲ್ಲಿರು ಹುದಾಧ, ಮಧುವಿಗೆ; ವಾಸನೆಗಳ್ಲ. ಸ 

ಪಂಪನ ಮರುವ ಯಾವುದು ಎಂಬುದನ್ನು ಕುರಿತು ಸಂಶೋಧನೆ ನಡೆಯಬೇಕಾಗಿದೆ. 


ಮಲ್ಲಿಗೆ (18517077 50.) 
ಪಂಪನು ಉಪಯೋಗಿಸಿರುವ ಪರ್ಯಾಯಪದಗಳು: ಮಲ್ಲಿಗೆ, ಪೊಸಮಲ್ಲಿಗೆ, ತೋರಮಲ್ಲಿಗೆ, ದೇವ. 
ಮಲ್ಲಿಗೆ, ತವಮಾಳಿಕಾ 
ಆಕರ: ವಿ.ವಿ.1 ೫೫ ; 17 ೧೨: 11 ೩೦: 1% ೬೮; 1೫ ೧೧೦; ೪ ೫ ಗ; 
೫ ೩೦; 1೩೩; 7:೭೫; ೫11೮೭ 
ಆ.ಪು. 111೫೯; 2೭1 ೮೫; 201೮೭; ೫1 ೯7೫ ಗ; 
248 ೧೦೭; 268 ೧೦೮; 248 ೧೦೯; 248 ೧೧೦% 21 ೧೨೨ 
(ಪ್ರ.ಕ. ಸಂಪುಟ 54, ಪುಟ 16 ನೋಡಿ) 
ಜರಿದ ಮಲ್ಲಿಗೆಯನ್ನು ಕಂಡಾಗೆಲ ಪಂಪನಿಗೆ ಬನವಾಸಿ ದೇಶದ ನೆನಪು ಮರುಕಳಿಸುತ್ತಿತ್ತು 
(ವಿವಿ, 1% ೩೦). ಈ ಗಿಡ ವಸಂತ ಕಾಲದಲ್ಲಿ ಹೂತಳೆಯುತ್ತದೆ (ವಿ.ವಿ. 1 ೩೫) ಗೊಜ್ಜಗೆ ಮತ್ತು 
ಸಿಂದೂರ ಹೂಗಳ ಮಿಶ್ರಣ ಕಂಪನ್ನು ಹೊಮ್ಮುತ್ತದೆ (ವಿವಿ, % ೩೦); ಕಾಕಳಿಯೊಳಾಣತಿಗೆಯ್ಯ. 
'ದುಂಬಿಗಳನ್ನು ಆಕರ್ಷಿಸುತ್ತದೆ. ದುಂಭಗಳು ಮಾತ್ರವಲ್ಲ. ಪ್ರಣಯಗಳ ಮೇಲೂ ಪರಿಣಾಮ 


2. 


೩೪ ಪ್ರಬುದ್ಧ ಕರ್ಣಾಟಕ 


ಬೀರುತ್ತದೆ. "“ಮಲ್ಲಿಗೆಗಳ್‌ ವಸಂತದೊಳ್‌ ಬಿರಿದೊಡೆ: ನಲ್ಲರ ಮೆಲ್ಲೆರ್ದೆಗಳ್‌ ನಿರಂತರಂ ಬಿರಿವುದು'" 
(ಆ.ವು. 361 ೧೧೦). ಮಲ್ಲಿಗೆಯ ಕಂಪನವುರುತಿರ್ದ ತೆಂಕಣ ತಂಜಲರು. ಸುಭದ್ರೆಯನ್ನು ರತಿಹಿಂಸೆ 
ಗೊಳಪಡಿಸಿತು(ವಿ.ವಿ, 11 ೬೮). ಕುರುಜಾಂಗಣವೆಂಬ ನಾಡಿನಲ್ಲಿ ವಸಂತಕಾಲವಾದ ಮೋಲೆ ಕೂಡ 
ಮನ್ಲಿಗೆ ಮುಗಿದು ಹೋಗದು; ಇತರ ಕಾಲಗಳಲ್ಲೊ ಹೂ ಬಿಡುತ್ತಲೇ ಇರುತ್ತದೆ (ವಿವ. 7 ೫೫) 


ನಮ್ಮ ಕಾಲದಲ್ಲಿರುವಂತೆಯೇ ಪಂಪನಕಾಲದಲ್ಲೂ ಮಲ್ಲಿಗೆಯ ಆನೇಕ ರಖಮುಗಳಿದ್ದಿರಬೇಕು.- 
ದೇವಮಲ್ಲಿಗೆ (ಆಪು. 261 ೧೦೮), ತೋರಮ್ನಣ್ಲಿಗೆ (ವಿವ. 111162) 'ಪೂತ" ಪೊಸವಣ್ಲಿಗೆ (ವಿ.ವಿ. 
38 ೧೨) ಎನ್ನುತ್ತಾನೆ, ಪಂಪ. ಪೊಸಮ್ಲಿಗೆ ಎಂಬ ನುಡಿಕಟ್ಟನ್ನು ಅನೇಕ ಪದ್ಯಗಳಲ್ಲಿ ಉಪಯೋಗಿಸಿ " 
ದ್ದಾನೆ. 'ಪೊಸ' ಎಂಬ ಪದಕ್ಕೆ ಸಾಮಾನ್ಯವಾಗಿ “ಹೊಸದಾಗಿ ಅರಳದ" ಎಂದು ಅರ್ಥಮಾಡುವುದು 
ಸಾಧುವೇ ಆಗಿದೆಯಾದರೂ “ಪೂತ ಪೊಸಮಲ್ಸಿಗೆ” (ವವ. 31 ೧೨) ಎಂಬ ಪ್ರಯೋಗದಲ್ಲಿ ಪೂತ, 
ಪೊಸ ಎಂಬ ಮಾತುಗಳು ದ್ವಿರುಕ್ತಿಯಾಗಿವೆ. ಹೀಗಿರುವುದರಿಂದ “ನವಮಾಳಿಕುಲತೆ (ಅಸ್ಪ ೫0 ಣ್‌ ಗು 
ಪೊಸಮಲ್ಲಿಗೆ”ಯೂ ಒಂದು ರಖಮಾಗಿರಬಹುದೆ ಎಂಬ ಸಂಶಯವನ್ನು ಎಬ್ಬಿಸುತ್ತದೆ. ಗುಣಾರ್ಣವನು 
ಇರುಳೆಲ್ಲ ಶಯ್ಕೆಯಲ್ಲಿ ರತಿಕ್ರೀಡೆಯಾಡುತ್ತಿದ್ದು ಬೆಳಗಾದಾಗ, ದೀಪದ ಕುಡಿಗಳು (ಎಣ್ಣೆ ಇಂಗಿ. 
ಹೋಗಿ) ಕಾಂತಿಹೀನವಾದಾಗ (ಅಥವಾ ಬೆಳಿಗಿನೆಡುರಲ್ಲಿ ಕುಡಿಯ ಕಾಂತಿ. ಇಂಗಿದಾಗ), ಪೊಸಮಲ್ಲಿಗೆಯ 
ಕಂಪು ತಂಪುಗಾಳಿಯಲ್ಲಿ ಮೃದುವಾಗಿ ಲೀನವಾದಾಗ (ಎ.ವಿ. 1% ೧೧೦) ಎಂಬ. ವರ್ಣನೆಯಾದ 
ಪ್ರಾತಃಕಾಲದಲ್ಲಿ ಆರಳುವ ಮಲ್ಲಿಗೆಯ ರಖಮೇ ಪೊಸಮಲ್ಲಿಗೆ (ನವಮಾಳಿಕಾ) ಎಂದು ಹೆಸರು 
ಗಳಿಸಿರುವಂತೆ ತೋರುತ್ತದೆ, ಳೆ 


ಪದವಿಟ್ಟು ಪೊದಳ್ಛ ತೋರಮ್ಲಗೆ” ಎಂಬ ವರ್ಣನೆಯಿಂದ ತೊರಮ್ಲಿಗೆಯಿಂಬುದು. 
ಬೇರೊಂದು ರಖಮನ್ನು ಸೂಚಿಸುತ್ತದೆ. ' ಪೂರ್ಣಚುದ್ರನನ್ನು ರಾಹು ನುಂಗದಾದ. ಬಳಿಕ ಮೆಲ್ಬ 
ಮೆಲ್ಪಗೆ ಉಗುಳುವ ಹಾಗೆ ತೋರಿತು. ತೋರಮನ್ಲಿಗೆಯ ದುಡೆಯನ್ನು ಮುಡಿದ ಊರ್ವಶಿಯ 
ತುರುಬು (ವಿವಿ, 3/11 ೮೭), ತೋರಮ್ಲಿಗೆಯಿಂದ ಪೋಣಿಸಿದ ಸರಿಗೆ ಆಭರಣದಿಂದ. ಸುಭದ್ರೆ 
ಅಲಂಕಾರ ಮಾಡಿಕೊಂಡಿದ್ದಳು (1 ೫ ಗ). 


ಮಿಗೆ ಹೊವಿನ ಅರಳುವಕೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಚಿತ್ರಿಸಿದ್ದಾನೆ, ಪಂಪ (ವಿ. 
೪ ೩೩). ಮೊಗ್ಸಿನ ಬಣ್ಣ ಹಸುರು. ಎಂದರೆ ಹೂವಿನ ಇತರ ಭಾಗಗಳನ್ನು ಹುರು ಪುಷ್ಪಪಾತ್ರದ 
ಎಸಳುಗಳು (50219) ಪೂರ್ಣವಾಗಿ ಮುಚ್ಚಿಕೊಂಡಿವೆ. . (“ಪಸುರ್ನನಯೊಂಡಿಸಿದ ಮಲ್ಲಿಗೆ” 
ಆ.ಪು. 261 6% ಹೋಲಿಸಿ) ಇಂಥ ಎಳೆವೊಗ್ಗು 'ಬೆಳ್ಳಡರುತ್ತದೆ. ಎಂದರೆ ಬೆಳೆವಣಿಗೆಯ ಮುಖನ 
ಹಂತದಲ್ಲಿ, ಪ್ರಷ್ಟಪಾತ್ರದೊಳಗಿಂದ ಬಿಳಿಯ ದಳಸಮೂಹ ಹೊಡೆ ಕಾಣಿಸಿಕೊಂಡು. ಬಲ್ಮುಗಳ್‌ 
(ಬಲಿತ, ಮೊಗ್ಗು) ಆಗುತ್ತದೆ. ಪೊಟ್‌ದೋಜ್‌ ಎಮ್ಮದುವಾದ . ವಿಳಿದಳಗಳು ಪೊರೆ ಪೊರಯಾಗಿ 
ಅರಳುತ್ತವೆ. ನಡು (ಹೂ ಕಾಂಡ )ಉ್ಬುತ್ತದೆ. 


*ತಂಬೆಲರ್‌ _ಪೊರೆಪೊರೆಯಂ ಸಿಲ್ವ. (ತುಪಾದ ಗಾಳಿ ದಳಗಳನ್ನು. ಪದರವೆಜರವಾಗಿ, 
ಸಡಲಿಸಿತು) ಎನ್ನುತ್ತಾನೆ ಪಂಪ. ಗಾಳಿ ಸುಳಿದೌಗ ಹೂ ಅರಳುತ್ತದೆ ಎಂದು ನಂಬಿರುವವರು ಈಗಲ್ಲ 
ಇದ್ದಾರೆಯಾದರೂ, ಈ ಅಭಿಪ್ರಾಯಕ್ಕೆ ವೈಜ್ಞಾನಿಕ ಆಧಾರವಿಲ್ಲ. ಹೂವಿನ ಅರಳುವಿಕೆಗೆ ಕಾರಣ್ಮ 
ಗಳೇನಂಬದು. ಸಸ್ಯಶಾಸ್ತ್ರದಲ್ಲಿ ಇನ್ನೂ ರಹಸ್ಯಮಗಿಯೇ ಉಳಿದಿರುವ ಪ್ರಕರಣ. ವಿಜ್ಞಾನಗಳಲ್ಲೀ 
ಜನ್ನಾಭಪ್ರಾಯಗಳಿದೆಯಾದರೂ ಅರಳುದಿಕೆಯ ಕಾರಣ ಗಾಳಿಯಲ್ಲ. ಎಂಬುದನ್ನು. ಸಾಧ್ಯವಾ, 
ಎಲ್ಲರೂ ಒಪ್ಪಿಕೊಂಡಿದ್ದಾರೆ; ಹವಾಗುಣದ ಶೀತೋಷ್ಣಗಳ ಏರಿಳಿತಗಳು ಕಾರಣವಾಗಿರುಬಾ ಹ 
ಊಹಿಸುತ್ತಾರೆ. ಗಿಡದಿಂದ ಬೇರ್ಪಡಿಸಿದ ಮಲ್ಲಿಗೆ ಮೊಗ್ಗು ತುರುಬಿನಲಿ ಅರಳುವ ಸಂಗತಿ ಎಲ್ಲರಿಗೂ 
ತದದ. ಕತ್ತ ಲಲಟ್ಟರೂ ಮೊಗ್ಗು ಅರಳುತ್ತದೆ, ಬೆಳಕೂ ಅರಳುತ್ತದೆ. ಗಾಳಿಯ ಚಲನೆ 
ವಾತಾವರಣದಲ್ಲೂ ಅರಳುತ್ತದೆ. ಅರಳುವಿಕೆಯ ಸಃ ೬. ಮೊಗ್ಗಿನಲ್ಲೇ ಹನಣಾಗುತ್ತದೆ ಎಂಬುದು 
ಈಗಿನ ವೈಜ್ಞಾನಿಕರ ಊಹೆ, 


ಪ್ರಬುದ್ಧ ಕರ್ಣಾಟಕ 


ಮಾವು (118181158೩ 170108) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು; ಮಾ, ಮಾವು, ಚೂತ, ಸಹಕಾರ, ಆಮ್ರ. 
ಆಕರ: ವಿ.ವಿ. 1 ೫೫; 11 09 ಗ; 11೧೩: 11 ೧೪: 11 ೧೫: 
111 ೪೦ ಗ; 1119೧; 111 ೫; 17 ೨೧; 17 ೨೮; 
11 ೮೭ ೩; 3೫೧೧; ೫೧೯7೨೨; 
೪ ೩೨; 1 0೨; 20% ೧೨; 2619೧೩ 
ಆ.ಪು. 7 ೬೫; 1೬೬; 201 ೬೮; 201 ೩೩ ಗ; 701೮0; 
2೭10೫ ; 201 ೮೬; ೫೦1 ೮೭: 31 ೯೪; 21 ೯೮: 
301 ೧೦೧; 211 ೧೭ 
(ಪ್ರೆ.ಕ. ಸಂಪುಟ ೫೪, ಪುಟ ೧೦ ನೋಡಿ). 


ಮಾವಿನ ಮರವನ್ನು ಕುರಿತ ಉಲ್ಲೇಖಗಳು ಪಂಪನ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಕಾಣಬರುತ್ತವೆ. 
ಇದರಿಂದ ಪಂಪನಿಗೆ ಆತ್ಮಂತ ಪ್ರಿಯವಾದದ್ದು ಮಾವು ಎಂದು ನಿರ್ಣಯ ಮಾಡುವ ವಿಮರ್ಶಕರಲ್ಲಿ 
ನಾನೊಬ್ಬ ಅಬ್ಬ. ಪಂದ ಸನಸ್ಯಪ್ರಿಯ, ಯಾವಗಿಡದ ಚೆಲುಏಗಾದರೂ ಅವನ ಕವಿಷ್ಟದಯ ಮಿಡಿ 
ಯುತ್ತದೆ. ಒಂದೇ ಒಂದು ಪದ್ಯದಲ್ಲಿ ಸುರಹೊನ್ನೆಯ ಸೌಂದರ್ಯರಸವನ್ನ ಹಿಂಡಿಟ್ಟಿರುವ ಪಪಾಗೆ 
ಆ ಹೂ ಆತ್ಯಂತ ಪ್ರಿಯವಲ್ಲವೆಂದು ಹೇಳಲಾದೀತೆ? ಪುನರುಕ್ತಿಯನ್ನು ಕವಿಯ ಪ್ರಿಯತೆಯ ಅಳತೆ. 
ಗೋಲಾಗಿ ಹಿಡಿಯುವುದು ತಕ್ಕುದಲ್ಲವೆಂದು ನನ್ನ ಭಾವನೆ. 

ಮರವನ್ನು ಕುರಿತು ಪಂಪನಾಡಿರುವ ಮಾತುಗಳು ಸ್ಮತಂತ್ರವಾಗಿವೆಯೆಂಬುದರಲ್ಲಿ ಸಂದೇಹ. 
ಬೇಡ: ಆದರೆ ಒಂದೇ ಭಾವದನ್ನು ತಿರುಗಿತಿರುಗಿಯೂ ಒಳುದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳಬೇಕು. 
ಚೈತ್ರಾಗಮನವಾದಾಗಲೆಲ್ಲ ಚೂತಾಗಮನವಾಗುತ್ತದೆ; ಅದಿರ್ಮುತ್ತೆ ವಸುತದೂತಿಯಾದಂತೆ ಮಾವು 
ವಸಂತದೂತನಾಗಿ ಬಿಟ್ಟಿದ್ದಾನೆ! ತಾನು ಪ್ರತ್ಯಕ್ಷನಾದಾಗೆಲ್ಲ ದುಂಬ ಹಿಂಡನ್ನು ಕೂಡಿಕೊಂಡೇ ಬರು 
ತ್ತಾನೆ! ಈ ಚರ್ವಿತಚರ್ವಣ ಪ್ರಯೋಗ ಸ್ವಲ್ಪ ಜೀಜಾರು ಹಿಡಿಸುತ್ತದೆ. 

ಆದರೆ ಉದು ಮಾತು, ಮಾನನ್ನು ಎಷ್ಟು ಬಣ್ಣಿಸಿದರೂ, 'ಎಷ್ಟು ಹೊಗಳಿದರೂ ಪುಷ್ಪಗೆ. 
ತೃಪ್ತಿಯಿಲ್ಲ. ಕೆಲವು ಸಂದರ್ಭಗಳಲ್ಲಿ ಹೊಗಳುಭಟ್ಟ "ವೃತ್ತಿಯನ್ನು ಕೈಕೊಂಡಿರುವನೋ ಎಂಬ. 
ಸಂದೇಹ ಮೂಡುತ್ತದೆ. ಕೆಂದಳಿರ ಎಳಮಾವು,. ಪೊಸನಸೆ, ಪೊಸಮಾವು, ನವಚೂತ ಪಲ್ಲವ: 
ಅಂಕುರ ಪಲ್ಲವ, ಕುಸುಮಾಳಂಕಾರದ ಚೂತ, ನನೆದೋಜ್‌ದ ಮಾಮರ, ಚೂತಪಲ್ಲವ, ಸೊಗಯಿಸಿ, 
ಬಂದ ಮಾಮರ, ಪೊಳೆವ ಮಾವಿನ ತಳಿರ್‌, ತಂರ್ತೆಳೆಮಾವು, ಮೊದಲಾದ ನುಡಿಗಟ್ಟುಗಳು ಪದೇ. 
ಪದೇ ನಮ್ಮ ಕಣ್ಣೆದುರು ಬಂದು ನಿಂತು ವೆಗಟು ತಂದಿವೆಯೆಯೇ ಹೆಣಬಿಕು. ಕೆಲವು ಸಂದರ್ಭಗಳಲ್ಲ 
ಮಾತ್ರ ಔಚಿತ್ಯಪೂರ್ಣವಾದ ಪದಪುಂಜಗಳು. ಪಂಪನ: ಕವಿತಾವರ್ಚಸ್ಸಿನ ಕಿಡಿಗಳಾಗಿವೆ. ಬಸೆತದೊಳ- 
ಬಸದಿಯ ಬಾಗಿಲು ತೆಳೆದ ಮಾಟ್ಕೆಯೊಳಿರ್ದವು ಬಂದ ಮಾವುಗಳ್‌ (ಆ.ಪು. 1 ೬೬); ಅಂಕುರ: 
ಪಲ್ಲವ ಕುಸುಮಾಳಂಕಾರದ ಚೂತಲಶಿಕೆ ನರ್ತಕಿಫೋಲ್‌. (ಅ.ಪು. 201೯೪); ಮಾವಿನ ಕೋಡೆ 
ಕೋಡಾಗಿರೆ ಕೋಡುಗೊಂಡು ಪರಿದತ್ತು ವಸಂತಗಜಂ (ವಿ.ವಿ. 11 ೧) 

ಮಾವಿನ ಚಿಗುರಿಗೆ ಮನಸೋತ ಪಂಪ ಅದರ ಹಣ್ಣಿಗೂ ಮಿಡಿಗಾಯಿಗೂ ನಾಲಗೆ ಚಪ್ಪರಿಸಿ 
ದ್ದಾನೆ. ತನಿವಣ್ಣಾಗಿರ್ಮದಿಷ್ಮಾವು (ಅ.ಪು. 201 ೬೮). 'ಕುರುಜಾಂಗಣದಲ್ಲೂ ಮಲಯಪರ್ವತ. 
ದಲ್ಲೂ ಬಂದ (ಹಣ್ಣುತಳೆದು ಮಾವು ಬೀಯದು (ಮುಗಿದು ಹೋಗದು); ಸರ್ವಯುತುಗಳಲ್ಲೂ 
ಹೂಕಾಯಿಹಣ್ಣುಗಳನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತದೆ. "ಕುಡಿ ಬಿದಿರ ಕುಡಿಯ ಮಾವಿನ 
ಮಿಡಿಯ ಮಾರುಡಿನ ಮೆಣಸುಗಡರೆಯ ಪುಡಿಯೊಳಡಸಿದಲ್ಲವಲ್ಲಣಿಗೆಯ ಚಕ್ಕಣಂಗಳಂ" ವರ್ಷ 
ಪೂರ ಸವಿಸವಿದು ಸುಖಪಡಬಹುದು (ವಿ.ವಿ. 1% ೮೭ ಗು, ಕಣ್ಣು ಬಾಯಿ ಮನಗಳಿಗೆ ಇಬುಗೊಡುವ. 


ಫುಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ೩೭ 


ಮಾವನ ಮರೆ ಪಂಪ ಅಚ್ಚವೇಸಿಯ: ಅಲೆಗಳಲ್ಲಿ ಹರಿಯುವ ಚೆಲುವಾದ ಪದ್ಯ ವೊಂದರಲ್ಲಿ. 
ಅರಜಲಿ ಸಲ್ಲಿಸಿದ್ದಾನೆ: 
ತಳಿರೊಳ್‌ ನೀನೆ ಜಿಡುಗನೈ ನನೆಗಳೊಳ್‌ ನೀಂ ನೀಜನೈ ಪುಷ್ಪಸಂ. 
ಕುಳದೊಳ್‌ ನೀನೆ ದಿಲಾಸಿಯ್ಯೆ ಮಿಡಿಗಳೊಳ್‌ ನೀಂ ಚೆಲ್ವಿನೈ ಪಣ್ತ ಪ 
ಣ್ಲಳಿನೋರ್ವೋ ಪೆಜತೇನೊ ನೀನೆ ಭುಮಾಕ್ಕಾರಾಧ್ಯನೈ ಭ್ರಂಗ ಕೋ: 
ತಳ ತೀರಪ್ರಿಯ ಚೂತರಾಜ ತರುಗಳ್‌ ನಿನ್ನಂತೆ ಚೆನ್ನಂಗಳೇ 
(ಆಪು. 21 ೯೮) 


ಮಾರುಡ. 


ಆಕರ: ಪ.ವ. 1೫೮೭ಗ 

ಮಾರುಡಿನ, ಮಾರುದಿನ, ಮಾರುತಿನ ಎಂಬ ಪಾಠಾಂತರಗಳಲ್ಲಿ ಮೊದಲನೆಯದನ್ನು ಸ್ವೀಕರಿಸಿ 
ಕೊಂಡು ಆಡಕ್ಕೆ “ಬಿಲ್ವಪತ್ರೆಕಾಯಿಯ ತಿರುಳಿನ” ಎಂಬ ಅರ್ಥವನ್ನು, 'ದೀಪಕ' ಕೊಟ್ಟಿದೆ. 'ರಿಷತ್ತಿನ. 
ಆವೃತ್ತಿಯು 'ಮಾರುದಿನ” ಎಂಬ ಪಾಡಾಂತರವನ್ನು ಒಪ್ಪಿಕೊಂಡು ಅರ್ಥಕ್ಕೆ ಪ್ರಶ್ನೆಯ ಚಿಹ್ನೆಯನ್ನು 

ಶಿಮಾಗೆ (ಮಾರುಡ) ಪ್ರಿಯವಾದದ್ದು ಬಲ್ಜ, ಮಾರುಡವೇ ಬಿಲ್ವಪತ್ರೆಯಾಗಿರಬೇಕು ಎಂಬ 
ತರ್ಕದಿಂದ 'ವೀಪಿತೆ" ಅರ್ಥಮಾಡುವುತಿದೆ. ' ಪಂಪನ ಕಾಲದ ಕರ್ನಾಟಕದಲ್ಲಿ ಬಲಕ್ಕೂ 'ಶಿವಾಗೂ 
ನಂಟು ಬಿದ್ದಿತ್ತೆಂದು ತಿಳಿಯುವುದಕ್ಕೆ ಸಕಾರಣಗಳಿಲ್ಲ. 

ಜಿಲ್ವ ಹಣ್ಣಿನ ತಿರುಳನ್ನು (ಬೇಲ ಹಣ್ಣಿನ. ತಿರುಳಿನಂತೆ) ತಿನ್ನುವ ಬಳಕಿಯೇನೋ ಪ್ರಾಚೀನ. 
ಕಾಲದಲ್ಲಿತ್ತು. ಆದರೆ ಅದು ಬಹವಾಗಿ ವೈದ್ಯರಲ್ಲಿನ ವ್ಯವಧಾನ. ಮಂಗರಸನ: ಸೂಪಶಾಸ್ತ್ರದಲ್ಲಿ 
ಿಲ್ವದ ತಿರುಳಿಂದದ ಪಾನಕ ತಯಾರಿಸುವ ಕ್ರಮವನ್ನು ವಿವರಿಸಲಾಗಿದೆ. ಪಂಪನ ಚಕ್ಕಣಗಳಲ್ಲಿ ಇದು. 
ಸೇರಿತ್ತು. ಎಂದು ತಿಳಿಯುವುದಕ್ಕೂ ಆಧಾರವಿಲ್ಲ, ಏಕೆಂದರೆ ಮದ್ಮ ಕುಡಿಯುವ ಸಂದರ್ಭದಲ್ಲಿ ನಡು 
ನಡುವ ಇನ್ನೊಂದು ಪಾನೀಯಹಿನ್ನು ಕುಡಿಯುವ ಬಳಕೆ ಅಸಂಭವ ಯಾವ ಚಕ್ಕಣಿವಾದರೂ ಅಗೆದು 
ತಿನ್ನುವ ಚಿರುದಿಂಡಿಯಾಗಿರಬೇಕೆಂದು ನನ್ನ ಗ್ರಹಿಕೆ. 


ಮೆಣಸು (71೧೦೯ 018೪೫) 
ಆಕರ: ಎ.ವಿ. 1೪೮೭ ಗ 

ಪ್ರಾಚೀಷ ಕಾಲದಿಂದಲೂ ವಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ (ಮುಖ್ಯವಾಗಿ ಮಲಬಾರು 
ಪ್ರದೇಶ) ಬೆಳೆಯುವ ಸಾಂಬಾರ ದಿನಸು ಇದು. 

ಕ್ರಿಸ್ತಶಕದ. ಮೊದಲ. ಶತಮಾನಗಳಲ್ಲಿ, ಮೆಣಸು ಕೊಟ್ಟನಾರ (ಕುಡನಾಡು?)ದಲ್ಲಿ. ಮಾತ್ರ. 
ಬೆಳೆಯುತ್ತಿತ್ತೆಂದು ಮೆಪ್ಪಸನಲ್ಲಿ ಉಪ್ರೇಖವಿದೆ. ಆದೇ ಕಾಲದ ಇತರ ಗ್ರೀಕ್‌ ಬರ್ರಹಗಳಿಂದ ಈ ಸರಕು. 
ಪಶ್ಚಿಮ ಕರಾವಳಿಯ ಇನ್ನು ಕೆಲವು ಬಂದರುಗಳಿಂದಲೂ ಮೆಡಿಟರೇಧಿಯನ್‌ ಪ್ರದೇಶಗಳಿಗೆ ಸಾಗಾಣಿಕೆ. 
ಯಾಗುತ್ತಿತ್ತೆಂಬ ಸಂಗತಿ ತಿಳಿಯುತ್ತದೆ. 

ಮೆಣಸಿನ ವನ್ಮನೆಲೆ ಭಾರತದಲ್ಲೆಲ್ಲ ಇಲ್ಲ. ಕ್ರಿಸ್ತಪೂರ್ವ ಶತಕಗಳಲ್ಲಿ ಈ ಸರಕು (ಮೆಣಸುಕಾಳು) 
ಕಡಲ ವಾಣಿಜ್ಯದ ವಸ್ತುಗಳಲೊಂದಾಗಿತ್ತು. ಪೆಸಿಫಿಕ್‌ ದ್ವೀಪಗಳಿಂದ ದಕ್ಷಿಣ ಭಾರತದ ಮೂಲಕ. 
ಪಾಶ್ಚಾತ್ಯ ದೇಶಗಳಿಗೆ ರಪಾನೆಯಾಗುತ್ತಿತ್ತು. ಹೀಗೆ ಮೊದಲು ನಮಗೆ ಪರಿಚಯವಾದದ್ದು ಒಣ 
ಮೆಣಸುಕಾಳು. ಕ್ರೈಸ್ತಯುಗಾರಂಭ ಶತಕಗಳಲ್ಲಿ ಸಾಗುವಳಿ ಆರಂಭವಾಗಿರಬಹುದೆಂದು ನನ್ನ ತಿಳಿವ. 


೪೦. ಪ್ರಬುದ್ಧ ಕರ್ಣಾಟಕ. 


ಸಮಂಜಸವಾಗಿದೆ. ಎಂದರೆ, ಜೊಂಡಿನಲ್ಲಿ ನೂರಾರು. ಜೀನಸುಗಳಿವೆ: ನಿರ್ದಿಷ್ಟವಾಗಿ ಯಾವುದಿರೆ. 
ಬಹುದು ಎಂದು ತಿಳಿಯಲಾಗದು. 

ಜೊಂಡು ಒಣನೆಲದ ಮೇಲೂ. ಜೌಗು ಫೆಲದ ಮೇಲೂ ಕೆರೆಕುಂೆಗಳಲ್ಲೂ ಬೆಳೆಯುತ್ತದೆ; 
ಭಾರತಾದ್ಯಂತ ದೊರಕುತ್ತದೆ. ತುಂಗೆಗಡ್ಡೆ ಎಂಬ ಜಾತಿ ಪಂಮಳಗೊಂಡದ್ದು: ' ಗಂಧಯುಕ್ತಿಗ್ರಂಥ 
ಗಳಲ್ಲಿ ಉಲ್ಲೇಖಗೊಂಡಿದೆ. ಸೀರಿನಲ್ಲಿ ಬೆಳೆಯುವ ಜೊಂಡು ಸ್ಟೀಪೀಸುಗಳು ೧೦-೧೨ ಅಡಿ ಎತ್ತರ 
ಬೆಳೆಯುತ್ತವೆ. ನಾವು ಉಪಯೋಗಿಸುವ ಚಾಪೆಗಳು ಈ ಕಾಂಡಗಳಿಂದ ಸೃಜನಗೊಳ್ಳುತ್ತವೆ. ಬುಟಿ 
ಮಕ್ಕರಿಗಳನ್ನೂ ತಯಾರಿಸುತ್ತಾರೆ. 


ಶಾಲ್ಮಲಿ (007108 ೫೩14೩10೧). 


ಆಕರ: ಆಪು 81೨೬; 77% ಗ 
ವೇದಣಲದ ಜನಕ್ಕೆ ಪರಿಚಯವಾಗಿದ್ದ ಮರ ಶಾಲ್ಮಲೀ (ಬೂರುಗ), ಮದುವಣಿಗರ ಮೆರವಣಿಗೆಗೆ 
ಬೂರುಗ ಮರದಿಂದ ನಿರ್ಮಿತವಾಗಿದ್ದ ರಥ ಬೇಕಿ 
ಅಲ್ಲಿಂದೀಚೆಗೆ ಸಂಸ್ಕೃತಕಾವ್ಯಗಳನ್ನು ಹೊಕ್ಕಿತು. ಮಠದ ಹಿರಿಯ ಗಾತ್ರವೂ.ಹರಿಯ ಕೆಂಪು 
ಹೂಗಳೂ ಕವಿಗಳನ್ನು ಆಕರ್ಷಿಸಿತು. ಮರ ಒಂದು 'ಪ್ರತಿಮೆ'ಯಾಯತು: 


ಮರಗಟ್ಟೆಂಬಂತೆ ಸುತ್ತುಂ ಮೊದಲೊಳಜಗರು:'ಸುತ್ತೆ ದಿಕ್ಚಕ್ರವಾಳಾಂ 
ತರಮಂ ನೋಡಲ್ಕೆ ನೀಳ್ಬಂತಿರೆ ಬೆಳೆದ ಮಹಾಶಾಖೆಗಳ್‌ ತಾಂಡವಾಡಂ 
ಬರದೊಳ್‌ ನಾನಾವಿಧಂ ನರ್ತಿಪ ನಟನ ಭುಜಾದಂಡಮೋ ಪೇಚ್‌ಮೆಂಯಂ 
ತಿರಮೇಯಸ್ಕಂಧಮುಂ ಸಂಧಿಸೆ ಜರಠ ಮಹಾಶಾಲ್ಮಲೀ ವೃಕ್ಷಮಿರ್ಕುಂ 
(ಕರ್ಣಾಟಕ ಕಾದಂಬರಿ) 


ಸೊಗಸಾಗಿ ಒಪ್ಪುವ ವರ್ಣನೆ ಇದು. ತಮಿಳು ಸಂಘ" ಕವಿಗಳು ಬೂರುಗದ 'ಓಂದೊಂದು ಅಂಗ. 
ವನ್ನೂ ಸಹಚಪವ್ಟಿದೃಷ್ಟಿಯಂದ 'ಪ್ರತಿಮೆ'ಯಿಟ್ಟು ವರ್ಣಿಸಿದ್ದಾರೆ (ಪ್ರಕುವಾಗಲಿರುವ "ಹಸುರು 
ಹೊನ್ನು' ಪುಸ್ತಕವನ್ನು ನೋಡಿ). 

ಫಾಲ್ಕುಣದಲ್ಲಿ ಎಲೆ ಉದುರಿ ಮರ ನಗ್ಗವಾಗುತ್ತದೆ. ಚೈತ್ರದಲ್ಲಿ ಮೊದಲಾ ಕೊನರುವುದು 
ಹೂ. ರೆಂಬೆ ಕೊಂಬೆಗಳ ಮೇಲೆಲ್ಲ ಕೆಂಪು ಹೂಗಳು ಬಿರಿದು ಸಾವಿರಾರು ಸೊಡರುಗಳು ಉರಿಯುವಂತೆ 
ಭಾಸವಾಗುತ್ತದೆ. ಹೂ ಉದುರುವ ಹೊತ್ತಿಗೆ ಚಿಗುರೆಲೆಗಳು ತಲೆದೋರಿ ಹಸುರೆಜೆಯ ಹೊದಿಕೆಯು 
ನಗ್ನತೆಯನ್ನು ಮುಸಕುತ್ತದೆ. 

ಬೂರುಗದ ಹಣ್ಣಿನಿಂದ ಉತ್ಪತ್ತಿಯಾದ ಹತ್ತಿಗೆ ನೂಲಾಗಿಯೋ ಬಟ್ಟೆಯಾಗಿಯೋ ಅನು 
ವಾಗುವ ಯೋಗ್ಯತೆಯಿಲ್ಲ. ದಿಂಬನ್ನೂ ಸುಪ್ಪತ್ತಿಗೆಯನ್ನೂ ತುಂಬುವುದಕ್ಕೆ ಉಪಯೋಗತ್‌ಗುತ್ತದೆ. 
ಚೌಬೀನೆ ಬಲು ಪೆಡಸು, ಹಗುರ. ಪ್ಲೈವುಡ್‌ ಹಲಗೆಗಳಿಗೂ ಚೆಂಡ್ಡಿಗಳಿಗೂ ಒದಗುತ್ತದೆ. 


ಶಾಲಿ (೦/23 58112) 
ಪಂಪನು ಉಪಯೋಗಿಸಿರುವ ಪರ್ಯಾಯ ಪದಗಳು: ಶಾಳಿ, ಶಾಲಿ, 
ಆಕರ: ವಿ.ಎ. 1೫೨; 1೫9; 1 ೬೦; 111 ೨೨; 1/11 ೭೦. 
ಆಪು. 1೬೦; 1೬ ಗ; 2೪ ೩ಗ 
ಪಂಪನ ಕಾಲದ ಕನ್ನಡ ನಾಡಿನಲ್ಲಿ ಬತದ ಅನೇಕ ರಖಮುಗಳು ಚೆಳೆಯನ್ಲಿದ್ದವು: ಶಾಕ್ತ, 
ಗಂಧಶಾಳಿ, ವ್ರೀಹಿ, ಷಷ್ಟಿಕಾ, ಕಳಮ, ನೀವಾರ ರಖಮುಗಳು ಅವನ ಕಾಲಕ್ಕೂ ಹಿಂದೆಯೇ ಪಂಜತ 
ವಾಗಿದ್ದವು. ಶಾಳಿ ರಖಮು ಮಾಗಿಯಕಾಲದಲ್ಲಿ ನಾಟಬೇಕಾದ್ದೆಂದೂ, ಪಸ್ಟಿಕಾ ರಖಮು 


ಕ 
ಪಂಪನ ಕಾವ್ಯಗಳಲ್ಲಿ ಹೂಗಿಡಮರಬಳ್ಳಿಗಳು ೪೧. 


೬೦. ದಿನಗಳಲ್ಲಿ ಕುಯ್ಲಿಗೆ ಒದಗುವುದೆಂದೂ ಪಾಣಿನಿಯ ಹೇಳಿಕೆ. ಸುಶ್ರುತ, ಆವನ ಕಾಲದ ಬತ್ತದ. 
ಶಖಮುಗಳನ್ನು ಶಾರಿ, ವ್ರೀಹಿ ಮತ್ತು ಷಷ್ಟಿಕಾ ಎಂಬ ಮೂರು ಗುಂಪುಗಳಲ್ಲಿ ವಿಂಗಡಿಸಿದ್ದಾನೆ; ಕಮ. 
ರಖಮು ಶಾಲಿ ಗುಂಪನ್ನು ಸೇರಿದ್ದು. ನೀವಾರ ಎಂಬುದು ವನ್ಮಜಾತಿಯ ಬತ್ತ. 
ಸುಗಂಧಕವೆಬೊಂದು ರಖಮನ್ನು ಸುಶ್ರುತೆ 'ಶಾಲಿ' " ಗುಡನಲ್ಲಿ ಸೇರಿಸಿದ್ದಾನೆ. ತರುವಾಯದ: 
ಕಾಲದಲ್ಲಿ ಇದೇ ಗಂಧಶಾಲಿಯಾಗಿರಹುದುದು ತನ್ನ ಊಹೆ. ಮನೆಯಿಂದಲೇ ಸಾಗುವಳಿಯಾಗುವ 
`ರಖಮು ಇದು ಎಂದಿದ್ದಾನೆ ಪಂಪ (ವಿ.ವಿ. 1 ೫೪), ಬತ್ತದ ತೆನೆಯ ಬಣ್ಣ ಹೊನ್ನಿನ ಕೆಂಪು ಎಂದಿ. 
ದ್ಹಾನೆ (ಎಐ. 1 ೫೨; ಆ.ಪು. 1 ೬೦). `'ಪೂಸ ನೈದಿಲ ಕಂಪನೆ ಬೀಜ್‌ ಕಾಯ್ದ" (ವಿವಿ. 125) 
ಎಂದು ವಿಶ್ಲೇಷಿಸಿದ್ದಾನೆ. ಎಂದರೆ. ಹೊಸತಾಗಿ ಆರಂದ ನೆಯ್ದಿಲು ಹೂವಿನ ವಾಸನೆಗೊಂಡಿದ್ದ ಸಂಧ 
` ಶಾಳಿ, ಏಎಿ.111 20ನೆ ಪದ್ಯಮಮ್ನು ಕುರಿತು ಸುಗಂಧದ ಬತ್ತೆ ಎನ್ನುತ್ತದೆ 'ರೀಪಿಕೆ ಇದ್ದೊಂದು 
ಫವುರನ್ನು ಗಮನಿಸಬೇಕು (ಸು)ಗರಧವಿರುವುದು ಬತ್ತದಲ್ಲಿ ಅಲ್ಲ, ಬತ್ತವನ್ನು ಕುಚ್ಚಿ ಮಾಡಿದ 
ಜೆಂದ ಅಕ್ಕಿಯಲ್ಲಿ. ಅನ್ನದ ಪರಿಮಳವನ್ನು ಬತ್ತಡ ಗಿಡ್ಕೇ ಅನ್ವಯಿಸುವುದ್ದೂ ಒಂದು ಬಗೆಯ 
ಕಾವ್ಯಾಲಂಕಾರವಾಗಬಹುದಲ್ಲವೆ? (ಚಂದನ ನೋಡಿ). 

'ಹೊನ್ಗೆಂಪ ಬ್ಲಾಕ್ಕೆ ಮಾಗಿರುವ ಬತ್ತದ ತೆನೆಯನ್ನು ನ್ನು ತಳೆದ ಗಂಧಶಾಳಿ ಗಿಡ ಪೂರ ಹೊಂಬಣ್ಣಕ್ಕೆ 
ತಿರುಗುತ್ತವೆ: ಹೀಗೆ. ವರ್ಣಮಾರ್ಪಾಟು ಹೊಂದಿ ಮಗಮಗಿಪ ಗಂಘಶಾಳಿಯಿಂದಲ್ಲಿ ಸುಳಿಯಾವ 
(ಹಸುರು) ಗಿಳಿವಿಂಡಿನೋಳಿ ಹಾರಾಡುತ್ತಿದೆ. (ವಿವಿ.111 ೨೨). ಈ ಬಣ್ಣಗಳ ಹಿಂದೆ ಸ್ವಚ್ಛ ನೀಲಾಕಾಶದ 
ತೆರೆ. ಚೌಕಟ್ಟೊಂದನ್ನು ಅಳವಡಿಸಿದರೆ ಸುಂದರವಾದ ವರ್ಣಚಿತ್ರ ಪಟವಾಗುತ್ತದೆ! 

ಪಂಪನ ಕಾಲದ ಗಂಧಸಾಳಿ ಕಣ್ಮರೆಯಾಗಿಲ್ಲ. ಇವತ್ತಿಗೂ ಕನ್ನಡ ಕರಾದಳಿ ಪ್ರದೇಶಗಳಲ್ಲಿ. 


ಕೃಷಿಯಾಗುತ್ತಿದೆ. 


ಸಪ್ತಚ್ಛದ (ಸಿ151071೩ 5001815). 


ಆಕರ: ಅಪು. ೫1811 ೧೧ 

ಎಳೆತೊಂಗೆಯ ಗೆಣ್ಣುಗಳಿಂದ ಸಾಮಾನ್ಯವಾಗಿ, ಏಳು ಎಲೆಗಳು ಷರಡುತ್ತವೆಯಾದದ್ದರಿಂದ 
ಮರವನ್ನು ಸಪ್ತಚ್ಛದ ತಮಿಳಿನಲ್ಲಿ ಏಳೆಲೈವಾಲ ಎನ್ನುತ್ತಾರೆ. ಮರದ್ಮ ಚೌಜೀನೆ ಹಗುರ 
ವಾಗಿರುವುದರಿಂದ ಡಕ್ಕೆತಮಣೆಗಳ ತಯಾಣಣಿಗೆ ಬಣ್ಗದೆ. ಬಹುಶಃ ಈಈ ಜಾಡನ್ನು ಹಿಡಿದು ಕನ್ನಡದಲ್ಲಿ 
'ಮದ್ದರೆಮರ ಎಂಬ ಹೆಸರು ಸಂದಿದೆ. 

ಪಶ್ಚಿಮ ಘಟ್ಟಗಳ ನಿತ್ಯಹಸಿರು ಕಾಡುಗಳಲ್ಲಿ ಬೆಳೆಯುವ ಹೆಮ್ಮರ. ೪೦-೫೦ ಅಡಿ ಎತ್ತರ 
ಚಿಳೆದು ೮-೧೦ ಆಡಿ ಸುತ್ತಳತೆಯನ್ನು ತಾಳ್ತೂದೆ. ತುಂಬುಎಲೆಹೊದಿಕೆಯಿಂದ ಕೂಡಿ ಸುಂದರ 
ವಾಗಿರುತ್ತದೆ. ಟೊಂಗೆಯ ತುದಿಯಿಂದ ಹೂಗೊಂಚಲು ಕೋರುತ್ತದೆ; ಸಣ್ಣ ಹೂ, ಮಾಸಲು 
ತಿಳಿಹಸುರು ಬಣ್ಣ, ಅಂಥದೇನೂ ಆಕರ್ಷಣೆಯಿಲ್ಲ. ಕಾಯಿಗಳು ೨೦-೨೫ ಅಂಗುಲ ಉದ್ದ ಬೆಳೆದು 
ಕುಚ್ಚುಗಳಲ್ಲಿ ತೊಂಗುತ್ತವೆ. ಮರಕ್ಕೆ ಆಲಂಶಾರದಂತಿರುತ್ತವೆ. 

ಹಳೆಯ ಕಾಲದ ಬಂಗಾಳದಲ್ಲಿ ಸ್ನಾತಕೋತ್ತರ ವಿದ್ಯಾಥಿಗಳಿಗೆ ಸಪ್ತಚ್ಛದದ ಟೊಂಗೆಯನ್ನು 
ಕೊಡುವ ಸಂಪ್ರದಾಯವಿತ್ತಂತೆ (ಈ ಸಂಗತಿ ನೇರವಾಗಿ ನನಗೆ ತಿಳಿಯದು). ಲಾತಿನ್‌ ನಾಮದ್ವಯದ 
ಸ್ಕೊಲಾರಿಸ್‌ ಎಂಬ ಪದದ ಆಯೆಗೆ ಈ ಬಳಕೆಯೇ ಕಾರಣವಾಗಿರಬಹುದು. 


ಸರಳ 
ಆಕರ: ವಿವ. ೫೫೨ 
"ಛೀಪಕೆ" ಇದನ್ನು ತೇಗದ ಮರವೆಂದು ತಿಳಿಸುತ್ತದೆ. ಪಂಪನ ಪ್ರಕಾರ ಈ ಮರ ಯಮುನಾ 
ಸದೀ ತೀರದಲ್ಲಿ ಬೆಳೆಯುತ್ತಿತ್ತು (ವಿವಿ, 1/20), ಈ ಪ್ರದೇಶದಲ್ಲಿ ತೇಗ (100100೩ 8780850)ದ 
ಸ್ವಾಭಾವಿಕವಾದ ಬೆಳವಣಗೆಯಿಲ್ಲ. ನೆಡುತೋಪು ಬೆಳೆಯೂ ಇಲ್ಲ. 


೪೪ ಪ್ರಬುದ್ದ ಕರ್ಣಾಟಕ 


ಪೃಕ್ಷರೋಹದ ಕ್ರಮದಲ್ಲಿ ಸಂಪಗೆಗೆ ಸಾಂಪ್ರದಾಯಿಕವಾಗಿ ಮೃದುಹಸನವಿಧಿ ಮೀಸದಾಗಿದೆ. 
ತೀಕ್ಷೃತರವಾದ ಪರಿಮಳವನ್ನು ಸೂಸುವ ಈ ಹೂವಿಗೆ ಮೃದುವಾದ ನಗು ಎಲ್ಲಿಯ ಸಾಟಿ ಎನಿಸಿರ 
ಬೇಕು, ಪಂಪನಿಗೆ, ಆದದ್ದರಿಂದ ಕ್ಲೀರಗಂಡೂಷ ವಿಧಿಯನ್ನು ಹೊಸತಾಗಿ ನಿಯಮಿಸಿದ್ದಾನೆ. (ಆ.ಫು. 
೫1 ೧೩೦ ಗ.) ಬಣ್ಣ ಪರಿಮಳಗಳಿರಡನ್ನೂ ಪಡೆದು ಇತರ ಹೂಗಳಿಗಿಂತಲೂ ಅಸಾಧಾರಣವಾದ 
ಮೇಲ್ಮೈಯನ್ನು ದಕ್ಕಿಸಿಕೊಂಡ ಸಂಪಗೆಗೆ (ಅ.ಪ 201 ೧೧೮), ಅದರ ನೆಲೆಗೆ ಸರಿದೂಗುವಂಥ 
ದೋಹದ ವಿಧಿ ಆವಶ್ಯಕವಾಗಿತ್ತೆಲ್ಲವೆ? 


ಸುರಯಿ (11287763, 10218011 - 0೦೫೯೦೦೩೯೧೪5 10781801104) 
ಆಕರ: ವಿವಿ. 1 7೮ 


ಆ.ಪು. 7 ೧೦೩, 


ಹೊಸಮುತ್ತಿನ ಕುಚ್ಚಿಗೆ ಪೂತಸುರಯಿಯ ಮುಗುಳುಗುತ್ತಿ ಹೋಲಿಕೆಯಾಗಿದೆ (ಆ.ಪ. 1೧; 
ಮರದಿಂದ ಸುರಿಯುವ ಮುಗುಳುಗಳನ್ನೂ ಕುರಿತು ಆಡಿದ್ದಾನೆ, ಪಂಪ (2ಎ. 1೫5) ' ಇವೆರಡೂ 
ನಿಜವೇ, ಸುರಗಿ ಮೊಗ್ಳುತೆನೆ ಮುತ್ತಿನ ಕುಚ್ಚನ್ನೇ ಹೋಲುತ್ತದೆ. ಬಿರಿದ ಹೂಗಳು ಮರದಿಂದ 
ಮಳೆಗರೆಯುತ್ತವೆ. ದುಂಬಿಗಳಂತೂ ರೋಂಕಾರ ಮಾಡುತ್ತ ಹೂಗಳನ್ನು ಹುಡುಕುತ್ತ ಅಟ್ಟಹಾಸ 
ಮಾಡುತ್ತವೆ. 

ಮಾದಕೀಯತೆಯೊಂದಿಗೆ ಮಿಳಿತವಾದ ಪರಿಮಳ ಸುರಗಿಯದು. ಒಣಗಿದರೂ ಮಾಸಲು 
ಪರಿಮಳವಿದ್ದೇ ಇರುತ್ತದೆ. ನೀರು. ಚಿಮುಸಸಿದರೆ. ಮೊದಲಿನ ಸ್ಥಿತಿಗೆ ಬರುತ್ತದೆ. ಸೊರಬ ಸಾಗರ 
ಮೊದಲಾದ ಊರುಗಳಲ್ಲಿ ಒಣ ಹೂಸರಗಳು ವಿಕ್ರಯಕ್ಕಿವೆ. 

ಪಶ್ಚಿಮ ಘಟ್ಟದ ಮಳೆಕಾಡುಗಳಲ್ಲಿ ಬೆಳೆಯುವ ಮರ ಇದು. ೩೧ ಆಡಿ ಎತ್ತರವನ್ನೂ ಮುಟ್ಟು 
ತ್ತದೆ. ಉದರದ ಕಪ್ಪು-ಪಸುರು ಎಲೆಗಳು ಸದಾ ಮರವನ್ನು ಮುತ್ಛಿರುತ್ತವೆ. 


ಸೇವಂತಿಗೆ 


ಆಕರ: ಆ.ಪು. 201೧೨1 
(ಪ್ರತ. ಸಂಪುಟ ೫೪, ಪುಟ ೧೯ ನೋಡಿ). 


ಮೇಲೆ ಕಾಣಿಸಿರುವ ಲೇಖನದಲ್ಲಿ “ಗೊಜ್ಜಗೆಯನ್ನು ಸೇವಂತಿಗೆ ಎಂದು ಬಗೆಯನಿವವರೂ 
ಉಂಟು” ಎಂದು ಬರೆದಿದ್ದೆ. ಇವೆರಡು ಗಿಡಗಳೂ ಬೇರೆ ಬೇರೆ ಎಂಬ ಅಭಿಪ್ರಾಯ ಈಚೀಚೆಗೆ ಸ್ಪಷ್ಟ 
ವಾಗಿ ಮೂಡಕೊಡಗಿದೆ. ಸೇವಂತಿಗೆ, ಸೂರ್ಯಕಾತತಿ, ಗೊಜ್ಜಗೆ, ಕುಸುಂಬೆ, ಆಸ್ಟರ್‌ ಮೊದಲಾದ 
ಜಾತಿಗಳೆಲ್ಲ ಕಂಪಾಸಿರ್ತೆ ಎಂಬ ಬಳಗಕ್ಕೆ ಸೇರಿದುವೇ ಆದರೂ 'ಓಂದೊಂದೂ ಪ್ರತ್ಯೇಕವಾದ ಜೀನಸಿನ 
ಸ್ಪೀಷೀಸುಗಳು, 


